ಬM/ 


ನಂಗ 


ಚನ್ನಪ್ಪ ಎರೇಸೀಮೆ 


ಈ ಪುಟ 


ಮಕ್ಕಳ ಪುಸ್ತಕ: ವಿಜ್ಞಾನ ವಿಚಾರ ಸಾಹಿತ್ಯ 


ತೆಂಗು 


ಗ್ರಂಥಕರ್ತೃ : 
ಚನ್ನಪ್ಪ ಎರೇಸೀಮೆ 


ಕರ್ನಾಟಕ ರಾಜ್ಯದ ಡಿ, ಏ , ಐ , ಅವರ ನಂ , CL4- 76/63- 64/ 27 -2 - 64 ನೆಯಂ 

ಆರ್ಡರ್ ಮೇರೆಗೆ ರಾಜ್ಯದಪ್ರಮರಿ, ಅಪ್ಪರ್‌ ಪ್ರೈಮರಿ ಇತ್ಯಾದಿ 
ಶಾಲೆಗಳಿಗೆ ಕೊಂಡು ಹಂಚಬೇಕೆಂದು ಸಿಫಾರಸು ಮಾಡಲ್ಪಟ್ಟಿದೆ. 


ಎ ರೇಸಿ ಮೆ ಪ್ರಕಾಶನ 
ನಂ. ೫೯೭ , ೭ ನೇ ಮುಖ್ಯರಸ್ತೆ , ೨ನೇ ಅಡ್ಡರಸ್ತೆ , 

ವಿಜಯನಗರ , ಬೆಂಗಳೂರು- ೫೬೦೦೪೦ 


ಪರಿಷ್ಕೃತ ಚತುರ್ಥ ಮುದ್ರಣ - ೧೯೮೯ 


ಎಲ್ಲ ಹಕ್ಕುಗಳೂ ಗ್ರಂಥಕರ್ತರವು 


ಬೆಲೆ : ೮ ರೂಪಾಯಿ 


ಪುಸ್ತಕ ದೊರೆಯುವ ಸ್ಥಳ : 

ಪಂಡಿತ ಚನ್ನಪ್ಪ ಎರೇಸೀಮೆ 
೫೯೭ , ೭ನೇ ಮುಖ್ಯರಸ್ತೆ , ೨ನೇ ಅಡ್ಡರಸ್ತೆ 
ವಿಜಯನಗರ, ಬೆಂಗಳೂರು- ೫೬೦೦೪೦ 


ಮುದ್ರಕರು : 

ಅನುಭವ ಪ್ರಿಂಟರ್ 
೧೨೧೩ , ೫ನೇ ಬ್ಲಾಕ್ , ರಾಜಾಜಿನಗರ , ಬೆಂಗಳೂರು- ೫೬೦ ೦೧೦ 


ನಿವೇದನೆ 


ದೊಡ್ಡವರ ಹಾಗೆಯೇ ಮಕ್ಕಳು ಜಗತ್ತಿನ ತಿಳುವಳಿಕೆಗಾಗಿ ಬಹಳ ಯೋಚಿ 
ಸುತ್ತವೆ. ಅವರು ಅನೇಕ ವಿಷಯಗಳ ಸ್ಪಷ್ಟ ಜ್ಞಾನ ಮಾಡಿಕೊಳ್ಳಬೇಕೆಂದು ಸತತ 
ಯತ್ನಿಸುತ್ತಾರೆ. ಅವರ ಈ ಕಾತರಕ್ಕೆ ತಕ್ಕ ಸನ್ನಿವೇಶ ಸಿಕ್ಕಾಗ ಆಗುವ ಆನಂದ 
ಅಷ್ಟಿಷ್ಟಲ್ಲ. ಚಿಕ್ಕ ಮಕ್ಕಳಿಗೆ ಏನನ್ನಾದರೂ ಹೇಳುವಾಗ ಒಮ್ಮೆಲೆ ಅವರಿಗೆ ಎಲ್ಲವೂ 
ತಿಳಿದುಬಿಡಬೇಕೆಂದು ನಮ್ಮ ಅನುಭವವನ್ನೆಲ್ಲ ವಿವರಿಸಹೋಗುವುದೂ ಪ್ರಯೋಜನ 
ವಿಲ್ಲದ್ದು . ಅವರ ಭಾವನೆ ಎಷ್ಟು ವಿಶಾಲಗೊಂಡಿದೆ ? ಪೂರ್ವ ಜ್ಞಾನವೇನು ? 
ಅವನ ಪೂರ್ವಜ್ಞಾನವನ್ನು ಕೆರಳಿಸಿ ಹೊಸದನ್ನು ಹೇಗೆ ಹೇಳಬೇಕು ? ಹೇಗೆ 
ಹೇಳಿದರೆ ಆತನು ತಿಳಿದಾನು ? ಭಾಷೆಯ ಮಟ್ಟವೇನು ? ಹೊಸ ಶಬ್ದಗಳ 
ಪರಿಚಯವನ್ನು ಹೇಗೆ ಮಾಡಿಕೊಡಬೇಕು ? ಯಾವ ಶಬ್ದಗಳು ಅವನ ಶಕ್ತಿಯ 
ವ್ಯಾಪ್ತಿಗೆ ಅನುಗುಣವಾಗಿವೆ ? ಎಂಬುದನ್ನೆಲ್ಲ ಯೋಚಿಸಬೇಕಾಗುತ್ತದೆ; ಒಮ್ಮೊಮ್ಮೆ 
ಮಗುವಿಗೆ ಯಾವುದೇ ಒಂದು ವಿಷಯ ತಿಳಿದಿರಲಿಕ್ಕಿಲ್ಲ ಎಂಬ ನಮ್ಮ ಊಹೆಯೂ 
ತಪ್ಪಾಗುವುದುಂಟು. ನಮ್ಮ ಊಹೆಗೆ ಮಿಕ್ಕಿ ಅವನು ತಿಳಿದುಕೊಂಡಿರುತ್ತಾನೆ. 
ಆದರೆ ಆತನು ತಿಳಿದ ವಿಷಯದಲ್ಲಿ ಶಾಸ್ತ್ರೀಯತೆಯನ್ನುಂಟುಮಾಡಿಕೊಡಬೇಕಾ 
ಗುವುದು ; ಹಾಗೆ ಶಾಸ್ತ್ರೀಯತೆಯನ್ನುಂಟುಮಾಡಿಕೊಡುವಾಗ ಎಲ್ಲವೂ ಮಗುವಿಗೆ 
ತಿಳಿಯಬೇಕೆಂದು ಭಾವಿಸುವುದೂ ಮುಖ್ಯವಲ್ಲ . ಮಗುವು ಆ ವಿಷಯವನ್ನು 
ಎಷ್ಟು ತಿಳಿಯಬೇಕೆಂಬುದು ಮುಖ್ಯ . ಈ ದೃಷ್ಟಿಯಲ್ಲಿ ಹೇಳುವವನಿಗೆ ತಾಳ್ಮೆಯ , 
ಮಗುವಿನ ಮನೋಧರ್ಮದ ಮತ್ತು ಪೂರ್ವಜ್ಞಾನ ಪರಿಚಯವೂ ಸತತ ಒಡ 
ನಾಟವೂ ಅವರ ಭಾಷೆಯ ಸೊಬಗಿನ ರೀತಿ ನೀತಿಗಳೂ ತಿಳಿದಿರಬೇಕಾಗುವುದು . 


ವಸ್ತು - ಹೇಳುವವ- ತಿಳಿಯುವವ . ಈ ಮೂರೂ ಒಂದಕ್ಕೊಂದು ಸಂಬಂಧ 
ವುಳ್ಳವುಗಳು. ಒಂದು ವಸ್ತುವನ್ನು ಮಗುವು ಪದೇ ಪದೇ ನೋಡಿದ್ದರೂ , ಆ 
ವಸ್ತುವಿನ ಬಗೆಗಿರುವ ಅನೇಕ ವಿಷಯಗಳು ಅವನಿಗೆ ತಿಳಿದಿರುವುದಿಲ್ಲ . ಇಂಥ 
ಸಮಯದಲ್ಲಿ ನೋಡಿದ ವಸ್ತುಜ್ಞಾನವನ್ನೇ ಕೇಂದ್ರವಾಗಿಟ್ಟುಕೊಂಡು ವಿಷಯದ 
ಸುತ್ತಲೂ ರೇಷ್ಮೆ ಹುಳುವು ತನ್ನ ಸುತ್ತಲೂ ಎಳೆಗಳನ್ನು ಸುತ್ತಿ ಗೂಡು ಮಾಡು 
ವಂತೆ, ಗೂಡೊಂದನ್ನು ರಚಿಸಿ , ಕ್ರಮವಾಗಿ ಹೇಳಿದಾಗ ಮಗುವಿಗೆ ಹೊಸ ದೃಷ್ಟಿ 
ಯುಂಟಾಗುತ್ತವೆ. ಆಗ ಇನ್ನೊಂದು ವಸ್ತುವಿನ ವಿಷಯವಾಗಿಯೂ ಸಹಜ 
ಕುತೂಹಲ ಗರಿಗೆದರಿ ನೂರಾರು ಯೋಚನೆಗಳನ್ನು ಮಾಡಲು ಪ್ರಾರಂಭಿಸುತ್ತದೆ. 
ಸಹಜ ಕುತೂಹಲ ಕೆರಳಲು ಯೋಗ್ಯ ಸನ್ನಿವೇಶ ಕಲ್ಪಿಸುವುದೇ ಶಿಕ್ಷಣದ ಮೂಲ 
ಗುರಿ , 


ಮಕ್ಕಳಿಗೆ ನೂತನ ದೃಷ್ಟಿಯನ್ನುಂಟುಮಾಡಿಕೊಡಲು ವಿಷಯಕ್ಕೆ ದಾರಿದ್ರವೇ 
ಇಲ್ಲ. ಮಹಾಕವಿಗೆ ವಿಷಯ ದಾರಿದ್ರ , ಶಬ್ದ ದಾರಿದ್ರವಿದ್ದೀತು; ಮಕ್ಕಳ ಕವಿಗೆ 


ವಿಷಯ ದಾರಿದ್ರ , ಶಬ್ದ ದಾರಿದ್ರವಿಲ್ಲ . ಕನ್ನಡ ನಾಡ ಮಕ್ಕಳಿಗೆ ಹಲವಾರು 
ವಿಷಯಗಳ ಜ್ಞಾನವನ್ನು ಬಹುಮುಖದಲ್ಲಿ ಮಾಡಿಕೊಡುವ ಪ್ರವೃತ್ತಿಯು ಕನ್ನಡಿಗ 
ರಲ್ಲಿ ಬೆಳೆದು ಬರಬೇಕು. ಕೇವಲ ಕಥೆ ಅಷ್ಟೇ ಅಲ್ಲ ; ವಿಜ್ಞಾನ, ಗಣಿತ, ಚರಿತ್ರೆ , 
ಭೂಗೋಳಗಳ ಪರಿಚಯವೂ ಅವರಿಗೆ ಉಂಟಾಗಬೇಕು. ಈ ದೃಷ್ಟಿಯಿಂದ 
' ತೆಂಗು' ಎಂಬ ವೈಜ್ಞಾನಿಕ ವಿಚಾರದ ಈ ಚಿಕ್ಕ ಪುಸ್ತಕವು ಬರೆಯಲ್ಪಟ್ಟಿದೆ. 


ಈ ಪುಸ್ತಕದಲ್ಲಿ ಕೆಲವು ವಿಶೇಷ ಪದಗಳು - ಎರಡು ಮೂರು ನಾಲ್ಕು 
ನಾಲ್ಕು ಸಲವೂ ಪ್ರಯೋಗಗೊಂಡಿವೆ. ವಿಶೇಷ ಬಳಕೆಯಲ್ಲಿರುವ ಕೆಲವು 
ಇಂಗ್ಲೀಷ್ ಪದಗಳನ್ನು ಬಳಸಲಾಗಿದೆ . ಗ್ರಂಥಾಂತ್ಯದಲ್ಲಿ ವಿಶೇಷವಾದ ಕೆಲವು 
ಶಬ್ದಗಳ ಪಟ್ಟಿಯನ್ನು ಕೊಟ್ಟಿದ್ದೇನೆ. ಅಲ್ಲಿರುವ ಎಲ್ಲ ಶಬ್ದ ಗಳು ಮಗುವಿಗೆ 
ಹೊಸವೆಂದಲ್ಲ. ವಿಶೇಷವಾಗಿ ಅವುಗಳನ್ನು ಮಗುವು ಬಳಸುತ್ತಿರುವುದಿಲ್ಲ. ಆ 
ಎಲ್ಲ ಶಬ್ದ ಗಳೂ ಗ್ರಂಥದಲ್ಲಿ ಬಂದಿವೆ. 

ನಾಲ್ಕನೆಯ ಆವೃತ್ತಿಯ ಈ ಗ್ರಂಥವನ್ನು ಅತ್ಯಲ್ಪ ಕಾಲದಲ್ಲಿ ಅಂದವಾಗಿ 
ಮುದ್ರಿಸಿ ಕೊಟ್ಟ ಬೆಂಗಳೂರಿನ ಅನುಭವ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಾದ 
ಜಿಗಳೂರು ಬಸವರಾಜಪ್ಪನವರಿಗೆ ಅನೇಕ ವಂದನೆಗಳು . 


ಈ ಪುಸ್ತಕವನ್ನು ಕನ್ನಡ ನಾಡಿನ ಮಕ್ಕಳು ಮತ್ತು ಹೊಸದಾಗಿ ವಿದ್ಯಾ 
ಭ್ಯಾಸ ಮಾಡಿದ ಪ್ರೌಢರು ಓದಿ, ಚಿತ್ರಗಳನ್ನು ನೋಡಿ ಸಂತೋಷಗೊಂಡರೆ 
ನನ್ನ ಶ್ರಮ ಪರಿಹಾರವಾದ ಹಾಗೆಯೆ ಎಂದು ಭಾವಿಸಿದ್ದೇನೆ. 


ಗ್ರಂಥಕರ್ತ 


ಬೆಂಗಳೂರು 
೧೫ - ೭ - ೮೯ 


ತೆಂಗು 
ವಸಂತನು ತಿಪಟೂರಿಗೆ ಬಂದಮೇಲೆ ಹೊಸ ಲೋಕಕ್ಕೆ ಬಂದ 
ಹಾಗಾಗಿತ್ತು . ಈ ಭಾಗದಲ್ಲಿ ಎತ್ತೆತ್ತ ನೋಡಿದರೂ ಅವನ ಕಣ್ಣಿಗೆ 
ತೆಂಗಿನ ಮರಗಳೇ ಬೀಳುತ್ತಿದ್ದುವು. ಊರಲ್ಲಿ ಒಮ್ಮೆ ಸುತ್ತಿಬಂದ. 
ಊರಲ್ಲಿ ಎಲ್ಲೆಲ್ಲೂ ತೆಂಗಿನಕಾಯಿ ಕೊಬರಿ ಅಂಗಡಿಗಳೇ ಕಣ್ಣಿಗೆ 
ಬಿದ್ದು ವು. ಆಸಕ್ತಿಯಿಂದ “ ರೆಗ್ಯುಲೇಟೆಡ್ ಮಾರೈಟ್ ” ಕಡೆಗೆ 
ಹೋದ. ಅಲ್ಲಿ ನೂರಾರು ಅಂಗಡಿಗಳು ! ಒಂದೊಂದು ಅಂಗಡಿಯ 
ಮುಂದೆ ರಾಶಿ ರಾಶಿ ಒಣ ಕೊಬರಿ : ನೂರಾರು ಕಾಯಿರಾಶಿ : ತೆಂಗಿನ 
ಕಡ್ಡಿಗಳ ಗುಡ್ಡಗಳೇ ಕಣ್ಣಿಗೆ ಬಿದ್ದು ವು. ಕುತೂಹಲ ಹೆಚ್ಚಾಯಿತು, 
ನಮ್ಮ ಸೀಮೆಗೂ ಈ ಸೀಮೆಗೂ ಬಹಳ ವ್ಯತ್ಯಾಸವಿದೆ ಎಂದು 
ಕೊಂಡನು . ಅಲ್ಲಿ ಒಂದು ಕಡೆ ಮಾರಾಟಮಾಡುತ್ತಿದ್ದ ಎಳೆನೀರೆ 
ಕಾಯಿಯನ್ನು ಕೊಂಡು ನೀರು ಕುಡಿದು , ಎಳೆಯ ಕಾಯನ್ನು ತಿಂದನು , 
ತುಂಬಾ ರುಚಿಯಾಗಿತ್ತು . ಮನೆಗೆ ಬಂದನು . 

ತಾಯಿಯು “ ಇಷ್ಟು ಹೊತ್ತು ಎಲ್ಲಿಗೆ ಹೋಗಿದ್ದೆ ವಸಂತ 
ಎಂದಳು. “ಅಮ್ಮಾ , ಈ ಊರನ್ನೆಲ್ಲ ಒಂದು ಸಲ ಸುತ್ತಾಡಿ ಹಾಗೆ 
'ರೆಗ್ಯುಲೇಟೆಡ್ ಮಾಸ್ಕೆಟ್ ' ಕಡೆಗೆ ಹೋಗಿಬಂದೆ.” 

“ಸರಿ ಒಳ್ಳೆಯ ಕೆಲಸ ಮಾಡಿದೆ . ಏನೇನು ನೋಡಿದೆ ? 
ಎಷ್ಟೆಷ್ಟು ವಿಷಯ ತಿಳಿದುಕೊಂಡೆ ? ” ಎಂದಳು ತಾಯಿ , ವಸಂತೆ 
ಸಂತೋಷದ ದನಿಯಲ್ಲಿ “ ಅಮ್ಮ , ಈ ಸೀಮೆ ನನಗೆ ಹೊಸಲೋಕ 
ದಂತಾಗಿದೆ. ಎತ್ತೆತ್ತ ನೋಡಿದತ್ತ ತೆಂಗು ತೆಂಗು ತೆಂಗೇ ಕಾಣುತ್ತದೆ 
ಊರ ಹೊರಗಡೆ ತೋಟಗಳು, ಊರ ಒಳಗಡೆ ದೊಡ್ಡ ದೊಡ್ಡ 
ಕೊಬರಿ , ಕಾಯಿಗಳ ಮಂಡಿಗಳು . ” 

“ ಮಂಡಿಗಳು ಅಂದರೇನೊ ಮಗು ? ” “ ಮಂಡಿಯೆಂದರೆ ಈ 
ಭಾಗದಲ್ಲಿ ಅಂಗಡಿಗಳಿಗೆ ಹೇಳುತ್ತಾರಮ್ಮ ! ಕೊಬರಿಮಂಡಿ, ಕಾಯಿತಿ 
ಮಂಡಿ, ದಲ್ಲಾಳಿಮಂಡಿ ಹೀಗೇ ಇಲ್ಲಿ ಹೇಳುವುದು . ರೆಗ್ಯುಲೇಟೆಡ್ 
ಮಾರೈಟ್ ' ನಲ್ಲಿ ನೂರಾರು , ಸಾವಿರಾರು ಗಾಡಿಗಳ ಒಜ್ಜೆ ಕೊಬರಿ, 
ಕಾಯಿ , ತೆಂಗಿನಕಡ್ಡಿಗಳು ಮಾರಾಟಕ್ಕೆ ಬಂದಿದ್ದವು. ಒಂದೊಂದು 


ಅಂಗಡಿಯ ಮುಂದೆ ಗುಡ್ಡದಂತೆ ರಾಶಿ ರಾಶಿ ಬಿದ್ದಿದ್ದವು! ವ್ಯಾಪಾರ 
ವಾದೊಡನೆ ಲಾರಿಗಳಲ್ಲಿ ತುಂಬುತ್ತಿದ್ದರು. ಆ ಮೋಟಾರುಗಳು 
ಅವನ್ನು ಹೊತ್ತುಕೊಂಡು ಓಡುತ್ತಿದ್ದುವು. ಎತ್ತಿನಗಾಡಿಗಳಲ್ಲಿ ಹೇರಿ 
ಹೇರಿ ರೈಲ್ವೆ ಸ್ಟೇಷನ್ನಿಗೆ ಒಯ್ಯುತ್ತಿದ್ದರು. ಅಲ್ಲಿ ಸರಕು ತುಂಬುವ 
ಗಾಡಿಗಳಲ್ಲಿ ಅಂದರೆ ' ಗೂ ' ಗಾಡಿಗಳಲ್ಲಿ ತುಂಬುತ್ತಿದ್ದರು. ಅವೂ 
ಓಡುತ್ತಿದ್ದುವು. ಅಮಾ , ಇಷ್ಟೆಲ್ಲ ಕಾಯಿ , ಕೊಬ್ಬರಿ, ಕಡ್ಡಿಗಳು | 
ಎಲ್ಲಿಂದ ಬರುತ್ತವೆ ? ಎಂಬುದು ತಿಳಿಯಲಿಲ್ಲ . 
ಆ ತಾಯಿ ನಮ್ಮ ವಿಜಾಪುರದಲ್ಲಿ ಇಷ್ಟೊಂದು ಕಾಯಿ ನೋಡಿರ 
ಲಿಲ್ಲವೆ ? 
* ವಸಂತ - ಸರಿ, ಅಲ್ಲೆಲ್ಲಿ ಬರಬೇಕಮ್ಮ ! ಒಂದೊಂದು ಅಂಗಡಿ: 
ಯಲ್ಲಿ ಎರಡೋ ಮೂರೋ ಚೀಲಕಾಯಿ , ಒಂದೊಂದು ಚೀಲಕೊಬರಿ, 
ಇಟ್ಟುಕೊಂಡು ಮಾರಾಟ ಮಾಡುತ್ತಾರೆ. ಸಂತೆಯ ದಿನ ಹತ್ತಿಪ್ಪತ್ತು 
ಚೀಲ ಕಾಯಿ ಸಂತೆಯಲ್ಲಿ ಇರುತ್ತದಷ್ಟೆ ! ಕಡ್ಡಿಯಂತೂ ಇಲ್ಲವೇ ಇಲ್ಲ .! 

ತಾಯಿ ಅಲ್ಲಿ ಹೆಚ್ಚಾಗಿ ಇಲ್ಲದಿರಲು ಕಾರಣವೇನು ? 

ವಸಂತ - ಅಲ್ಲಿ ತೆಂಗಿನ ತೋಟಗಳಿಲ್ಲ. ಜೋಳ, ಹತ್ತಿ , 
ಗೋದಿ, ಕಡಲೆ ಇವೇ ಅಲ್ಲಿಯ ಬೆಳೆಗಳು . 

- ತಾಯಿ . ಸರಿ , ಈ ಭಾಗದಲ್ಲಿ ತೆಂಗನ್ನು ಹೆಚ್ಚಾಗಿ ಬೆಳೆಯು! 
ತಾರೆ. ಹಳ್ಳಿ ಹಳ್ಳಿಗಳಿಂದ ರೈತರು ಬೆಳೆದ ಕೊಬರಿ , ಕಾಯಿ , ತೆಂಗಿನ 
ಕಡ್ಡಿಗಳನ್ನು ಹೇರಿಕೊಂಡು ತಿಪಟೂರು, ಅರಸೀಕೆರೆಯಂಥ ಪೇಟೆಗಳಿಗೆ 
ತರುತ್ತಾರೆ. ಮಾರಾಟ ಮಾಡುತ್ತಾರೆ. ನಮ್ಮ ಬಿಜಾಪುರದ ಪೇಟೆಗೆ 
ಸುತ್ತುಮುತ್ತಣ ಹಳ್ಳಿಗಳಿಂದ ಗಾಡಿಗಳಲ್ಲಿ ಜೋಳ, ಗೋದಿ, ಹತ್ತಿ , 
ಹೇರಿ ಬರುವುದಿಲ್ಲವೆ ಹಾಗೆ, ಬಿಜಾಪುರದ ಭಾಗಕ್ಕೆ ಈ ಭಾಗದ 
ಜನ ಹೋದರೆ ಅಲ್ಲಿಯ ಹತ್ತಿ , ಜೋಳ, ಗೋದಿ ನೋಡಿನಿನ್ನ 
ಹಾಗೆಯೇ ಆಶ್ಚಯ್ಯಪಡುತ್ತಾರೆ. 

ತಾಯಿ ಮಕ್ಕಳ ಸಂಭಾಷಣೆ ನಡೆದಿರುವಾಗ ತಂದೆ ಬಂದರು . 
ಅವರು ತಹಸೀಲ್ದಾರರು, ಬಿಜಾಪುರದಿಂದ ವರ್ಗವಾಗಿ ಬಂದು 
ತಿಪಟೂರು ತಾಲ್ಲೂಕಿನ ತಹಸೀಲ್ದಾರರಾಗಿದ್ದರು. ತಂದೆ ಬಂದೊಡನೆ 


ವಸಂತ ಅವರನ್ನು ನೂರಾರು ಪ್ರಶ್ನೆ ಕೇಳುತ್ತಿದ್ದ , ಅದುಹೇಗೆ ? 
ಇದುಹೇಗೆ ? ಇದಕ್ಕೆ ಕಾರಣವೇನು ? ಇತ್ಯಾದಿಯಾಗಿ ಕೇಳಿ, ತನ 
ಗುಂಟಾದ ಸಂಶಯ ಕಳೆದುಕೊಳ್ಳುತ್ತಿದ್ದನು. ತಂದೆಯ ಮಗನ 
ಪ್ರಶ್ನೆಗಳಿಗೆ ಬೇಸರವಿಲ್ಲದೆ ಉತ್ತರ ಹೇಳುತ್ತಿದ್ದರು. ಇದು ದಿನಾಲು 
ವಸಂತನ ಪದ್ಧತಿಯಾಗಿತ್ತು . ತಂದೆಯೊಡನೆ ವಸಂತ ಸಂಜೆಯ ತಿಂಡಿ 
ತಿನ್ನುತ್ತ ಕುಳಿತನು. “ ಬಂದ ಹೊಸದರಲ್ಲಿ ವಸಂತ ಊರನ್ನೆಲ್ಲ ಸುತ್ತಾಡಿ 
ಬಂದಿದ್ದಾನೆ. ” ಎಂದಳು ನಗುತ್ತ ತಾಯಿ . ತಂದೆ “ ಹೌದು, ನೋಡಿ 
ತಿಳಿದುಕೊಳ್ಳಬೇಕು. ಅದರಂತೆನೋಡಿ ತಿಳಿದುಕೊಂಡು ಬಂದಿದ್ದಾನೆ. 
ಈಗ ಕೇಳಿ ತಿಳಿದುಕೊಳ್ಳುತ್ತಾನೆ. ಅಲ್ಲವೆ ವಸಂತ ? ” ವಸಂತನಿಗೆ ನಗು 
ಬಂತು . ನಕ್ಕು “ ಹೌದು” ಎಂದವನೆ ಬೇಗ ಬೇಗ ತಿಂಡಿ ಮುಗಿಸಿ , ಜೇಬಿ 
ನಿಂದ ಒಂದು ಹಾಳೆ ತೆಗೆದನು. “ ಏನು ಬರೆದಿದ್ದೀಯೆ ವಸಂತ ಇದ 
ರಲ್ಲಿ ” ಎಂದು ತಂದೆ ಕೇಳಿದರು. “ ಪದ್ಯ ಬರೆದಿದ್ದೇನಪ್ಪ ” ಎಂದವನೆ 
ಓದಲು ಪ್ರಾರಂಭಿಸಿದನು. 

ಊರ ಸುತ್ತ ಮುತ್ತ ತೆಂಗು ಶೋಭೆಗೊಂಡು ಬೆಳೆದಿದೆ | 
ಗೊಂಚಗೊಂಚಲಾಗಿ ಕಾಯಿ ತುಂಬಿಕೊಂಡು ನಿಂತಿದೆ || 
ಮಧುರವಾದ ಎಳೆಯನೀರು ಕುಡಿಯಲಿಕ್ಕೆ ಹಿತಕರ | 
ದೋಸೆಯಂಥ ಎಳೆಯಕಾಯಿ ತಿನ್ನಲಿಕ್ಕೆ ರುಚಿಕರ || 

ವಸಂತನ ಪದ್ಯವನ್ನು ಕೇಳಿ ತಂದೆತಾಯಿಗಳು ಹೊಟ್ಟೆ ಹುಣ್ಣಾ 
ಗುವಂತೆ ನಕ್ಕರು. “ಸರಿ ಸರಿ ! ವಸಂತ, ನೀನು ಈಗಾಗಲೆ ಕವಿಯಾಗಿ 
ಬಿಟ್ಟಿದ್ದೀಯೆ. ಚೆನ್ನಾಗಿ ಪದ್ಯ ಜೋಡಿಸಿದ್ದೀಯೆ. ಹೀಗೆಬರೆಯುತ್ತಾ 
ಹೋಗಬೇಕು. ” ಎನ್ನುವಷ್ಟರಲ್ಲಿ ವಸಂತ “ ಅಪ್ಪಾ , ನನಗೆ ಈ ತೆಂಗಿನ 
ಬೆಳೆಯ ಬಗ್ಗೆ ತಿಳಿಯುವ ಆಸೆ. ” ಎಂದನು. ಆಗ ತಂದೆ “ಹೌದು 
ತಿಳಿದುಕೊಳ್ಳಬೇಕಾದ ವಿಚಾರವೇ . ಇದು ನಮ್ಮ ಕನ್ನಡ ದೇಶದ 
- ಬಹಳ ಬೆಲೆಯುಳ್ಳ ಬೆಳೆ. ಈ ಗಿಡದ ಲಾಭ ಮನುಷ್ಯನಿಗೆ ಅಷ್ಟಿಷ್ಟಲ್ಲ. 
ಇದರ ಕಾಯಿ ಕೊಬರಿ ನಾಲಿಗೆಗೆ ರುಚಿಕರ ; ದೇಹಕ್ಕೆ ಪೌಷ್ಟಿಕರವಾದ 
ಆಹಾರ. ಆದ್ದರಿಂದಲೇ ಇದಕ್ಕೆ ಕಲ್ಪವೃಕ್ಷ, ಜೀವನವೃಕ್ಷ ಸೌಭಾಗ್ಯ 
- ವೃಕ್ಷ ಇತ್ಯಾದಿಯಾಗಿ ಕರೆಯುತ್ತಾರೆ” 


S 


ವಸಂತನ ಕುತೂಹಲ ಇನ್ನೂ ಹೆಚ್ಚಾಯಿತು. “ಕಲ್ಪವೃಕ್ಷ, 
ಜೀವನವೃಕ್ಷ, ಸೌಭಾಗ್ಯವೃಕ್ಷ ಎಂದರೇನು ? ” 

“ಕಲ್ಪವೃಕ್ಷ ಅಂದರೆ ಬೇಡಿದುದನ್ನು ಕೊಡುವ ಗಿಡ ; ಅಂದರೆ | 
ಬಹಳ ಪ್ರಯೋಜನದ ಗಿಡ ಎಂದು ಅರ್ಥ. ನೂರಿನ್ನೂರು ಗಿಡಗಳನ್ನು 
ಚೆನ್ನಾಗಿ ಬೆಳೆದರೆ ಸಾಕು , ಜೀವನ ಸುಖವಾಗಿ ನಡೆಯುತ್ತದೆ. ಆದ್ದ 
ರಿಂದ ಜೀವನವೃಕ್ಷ ಎಂದು ಕರೆಯುತ್ತಾರೆ. ಇದನ್ನು ಬೆಳೆದರೆ ಬಹಳ 
ದುಡ್ಡು ಮನುಷ್ಯನಿಗೆ ದೊರಕುತ್ತದಾದ್ದರಿಂದ ಸೌಭಾಗ್ಯವೃಕ್ಷ ಅನ್ನು 
ತಾರೆ. ನೀನಾಗಲೆ ಕನ್ನಡ ಕವಿಯಾಗಿಬಿಟ್ಟಿದ್ದೀಯೆ ಇವುಗಳ ಅರ್ಥ 
ಗೊತ್ತಾಗಲಿಲ್ಲವೆ? ” ಎಂದರು ತಂದೆ ನಗು ನಗುತ್ತ , ವಸಂತ - 'ಉಂಡು | 
ಎಂದ. ಹಿಂದೆ ನಿಂತ ತಾಯಿ “ತೆಂಗಿನ ಬಗ್ಗೆ ಕೆಲವು ಗಾದೆ ಹೇಳು| 
ತಾರಲ್ಲ ಗೊತ್ತೆ ವಸಂತ ? ” ಎಂದಳು. “ಗೊತ್ತಿಲ್ಲ ಹೇಳಮ್ಮ ” ಎಂದ 
ವಸಂತ - ತಾಯಿ : 

“ ತೆಂಗು ಬಡತನ ಹಿಂಗು ” “ ತೆಂಗನು ಬೆಳೆ ಬಡತನ ಕಳೆ” 
“ ಮಗ ಉಂಡರೆ ಕೇಡಿಲ್ಲ, ತೆಂಗು ನೆಟ್ಟರೆಕೇಡಿಲ್ಲ. ” 
“ ತೆಂಗು ಇದ್ದರೆ ಮಂಗನೂ ಅಡಿಗೆ ಮಾಡುತ್ತದೆ ” 
- ಎಂದಳು ನಗುತ್ತ . 

“ ಚೆನ್ನಾಗಿವೆ ಅಮಾ ಪದ್ಯದ ಹಾಗೆ ! ' ತೆಂಗು - ಹಿಂಗು ! ' – ' ಬೆಳೆ 
ಕಳೆ!' ಒಳ್ಳೆ ಪ್ರಾಸದಿಂದಕೂಡಿವೆ. ” - ಎಂದು ತನ್ನ ಚಿಕ್ಕ ಪುಸ್ತಕದಲ್ಲಿ 
ಆ ಗಾದೆಗಳನ್ನು ಬರೆದುಕೊಂಡುಬಿಟ್ಟ . ಅನಂತರ ತಂದೆಯು 
“ ವಸಂತ ನಾಳೆಯ ದಿನ ಇಲ್ಲಿನ ಸಮೀಪದತೋಟಕ್ಕೆ ನಿನ್ನನ್ನು ಕರೆದು 
ಕೊಂಡು ಹೋಗಿ ಎಲ್ಲವನ್ನೂ ತೋರಿಸುತ್ತೇನೆ. ಮೊಳಕೆಯಿಂದ 
ಮರದವರೆಗೆ ಅದರ ವಿಚಾರ ತಿಳಿಸುತ್ತೇನೆ' ಎಂದರು. ವಸಂತ ಸಂತೋಷ 
ದಿಂದ ಕುಣಿದಾಡಿದನು . 


ಮರುದಿನ ತಂದೆತಾಯಿಗಳಿಬ್ಬರೂ ವಸಂತನೊಡನೆ ತಿಂಡಿ 
ಸಹಿತ ತೋಟಕ್ಕೆ ಹೊರಟರು. ದಾರಿಯುದ್ದಕ್ಕೂ ವಸಂತ ತೆಂಗಿನ 
ಗಿಡಗಳನ್ನೇ ನೆಟ್ಟ ದೃಷ್ಟಿಯಿಂದನೋಡುತ್ತಿದ್ದ . ದಾರಿಯಲ್ಲಿ ಮುಳ್ಳು , 


ಕಲ್ಲು ಇರುವುದನ್ನೂ ಗಮನಿಸುತ್ತಿದ್ದಿಲ್ಲ. ತೆಂಗಿನ ತೋಟದಲ್ಲಿ ವಸಂತ 
ನಿಗೆ ಅಷ್ಟು ಗಮನ ನಾಟಿಹೋಗಿತ್ತು ನೀರು, ನೆಳಲುಗಳಿರುವ 
ಸಾಲುಮರಗಳಿಂದ ಶೋಭೆಗೊಂಡು ಕಾಣುತ್ತಿದ್ದ ತೋಟವೊಂದಕ್ಕೆ 
ಹೋದರು. ಅಲ್ಲಿ ಮನೆಯಿಂದ ತಂದ ತಿಂಡಿಯನ್ನು ತಿಂದು ಮುಗಿಸಿ 
ದರು . ತಿಂಡಿಯನ್ನು ತಿನ್ನುತ್ತಿರುವಾಗಲೂ ವಸಂತನಿಗೆ ತೆಂಗಿನ ಗಿಡದ 
ಮೇಲೆಯೇ ದೃಷ್ಟಿ , 


ತೆಂಗಿನ ಸಾಲು ಮರಗಳು 
* ತೋಟಿಗನು ತಹಸೀಲ್ದಾರರು ನಮ್ಮ ತೋಟಕ್ಕೆ ಬಂದಿದ್ದಾ 
ರಲ್ಲ' ! ಎಂದು ಎಂಟು ಹತ್ತು ಎಳೆನೀರು ತಂದು ಅವನ್ನು ಕೆತ್ತಿ 


ಕೊಟ್ಟನು. ಎಲ್ಲರೂ ನೀರು ಕುಡಿದರು. ವಸಂತ ಎಳೆನೀರು ಕುಡಿದು 
ದೋಸೆಯಂಥ ಎಳೆ ಕೊಬರಿಯನ್ನು ಗೀರೀ ಗೀರಿ ತಿಂದು ತೇಗಿದ. 

“ ಅಪ್ಪಾಜಿ, ತೆಂಗಿನ ಗಿಡದ ಬಗ್ಗೆ ಹೇಳುತ್ತೇನೆಂದಿದ್ದಿರಲ್ಲ ಹೇಳಿ! 
ಹೇಳಿ ! ” ಎಂದು ಆತುರಪಡಿಸಿದನು . ಮಗನ ಕುತೂಹಲವನ್ನು 
ತಂದೆ ಅರ್ಥಮಾಡಿಕೊಂಡು ಸಸಿ ಹಾಕಿರುವ ಸ್ಥಳದ ಕಡೆಗೆ ಹೊರಟರು. 
“ ವಸಂತ , ತೋಟದವರು ಮೊದಲು ಒಳೆ ಬೀಜದ ಕಾಯಿಗಳನ್ನು 
ತಂದು ಅವನ್ನು ನೆಲದ ಮಟ್ಟದಲ್ಲಿ ಹುಗಿದು ನೀರು ಹಾಕುವರು. 


ಮಹಿಳೆಯರ 


ಕನಸು 


ಚಕ್ರಾಕಾರವಾಗಿ ಹರಡಿಕೊಂಡಿರುವ ಈ ಮರ 

ಬೀಜ ಆರಿಸಲು ಒಳ್ಳೆಯ ಮರ 


೧೧ 
ವಸಂತ- ಅಪ್ಪಾಜಿ, ಬೀಜಗಳನ್ನು ಎಲ್ಲಿಂದ ತರುವರು ? 
ತಂದೆ-ತೋಟದಲ್ಲಿರುವ ಒಳ್ಳೆಯ ಮರದಿಂದ ? 

ವಸಂತ - ಒಳ್ಳೆಯ ಮರದಿಂದ ಅಂದರೇನು ? ಅಪ್ಪಾಜಿ 
ಬೀಜ ಯಾವ ಗಿಡದ್ದಾದರೇನು ? 

ತಂದೆ ಹಾಗಲ್ಲ ಮಗು ಇದೇ ಬಹಳ ಮುಖ್ಯವಾದದ್ದು . 
ಬೀಜ ಹೇಗೋ ಹಾಗೆ ಮೊಳಕೆ : ಮೊಳಕೆ ಹೇಗೋ ಹಾಗೆ ಮರ: ಮರ 
ಹೇಗೋ ಹಾಗೆ ಫಲ. ಒಳ್ಳೆಯ ಬೀಜ ಆರಿಸುವುದೇ ರೈತರಿಗೆ ಬಹಳ 
ಮುಖ್ಯವಾದದ್ದು . ಈ ಮರವನ್ನು ನೋಡು, ಇದಕ್ಕೆ ೪೦ - ೪೫ 
ವರ್ಷ ವಯಸ್ಸಾಗಿವೆ. ಈ ಮರ ಬೀಜ ಆರಿಸಾಲು ಒಳ್ಳೆಯವರ. 

ವಸಂತಬೀಜ ಆರಿಸಲು ಕನಿಷ್ಟ ಪಕ್ಷ ಎಷ್ಟು ವರ್ಷಗಳಾಗಿರ 
ಬೇಕು ? 

ತಂದೆ - ಇಪ್ಪತ್ತು ವರ್ಷಕ್ಕಿಂತ ಹೆಚ್ಚಾಗಿರಬೇಕು. 
ವಸಂತ ಸರಿ ಸರಿ ಮುಂದೆ ? 

ತಂದೆ- ಗಿಡ ನೆಟ್ಟಗೆ ಬೆಳೆದಿರಬೇಕು. ಕೆಂಪು ತೆಂಗು ಒಳ್ಳೆಯದು. 
ಈ ಗಿಡದ ಕಾಯಿ ಕೆಂಪಗಿವೆ. ಕಾಯಿ ಗುಂಡಗಿರಬೇಕು. ಸಿಪ್ಪೆ ತೆಳುವಾಗಿ 
ರಬೇಕು, ಒಳಗೆ ಕೊಬರಿ ದಪ್ಪನಾಗಿರಬೇಕು. ಕಣ್ಣು ದೊಡ್ಡವಿರಬೇಕು. 
ಸುತ್ತಲೂ ಎಲೆ ವಿಶಾಲವಾಗಿ ಹರಡಿರಬೇಕು. ಕಾಯಿ ಗೊನೆಗಳು ದಪ್ಪ 
ನಾಗಿ ಸುತ್ತಲೂ ಬಿಟ್ಟಿರಬೇಕು. ಪ್ರತಿ ವರ್ಷ ಚೆನ್ನಾಗಿ ಫಲ ಬಿಡು 
ತಿರಬೇಕು. ಈ ಲಕ್ಷಣದ ಮರದಿಂದಲೇ ಬೀಜ ಆರಿಸಬೇಕು, 

ವಸಂತ- ಅಬ್ಬಬ್ಬ ! ಎಷ್ಟೊಂದು ಕಟ್ಟುನಿಟ್ಟು ಅಪ್ಪಾಜಿ ಬೀಜ 
ಆರಿಸಲಿಕ್ಕೆ ! ಅಪ್ಪಾಜಿ, ಕೆಂಪು ತೆಂಗಿಗೆ ಚೆಂದೆಂಗು ಎನ್ನುವರೆಂದು 
ಗುರುಗಳು ಹೇಳಿರುವರು . 

ತಂದೆ - ಹೌದು, ಚೆಂದೆಂಗು, ಕೆಂದೆಂಗು , ಕನ್ನಿಂಗ ಅಂದರೆ ಇದೇ . 
ಇದು ಬಹಳ ಒಳ್ಳೆಯ ಫಲ ; ಅಂಥ ಕಾಯಿ ಆರಿಸಿಹಾಕಿದರೆ 
ಒಳ್ಳೆಯದು. ಯಾವಾಗಲೂ ತೇವದಲ್ಲೇ ಇರುವ ಗಿಡದ ಕಾಯಾಗ 
ಬಾರದು . ಗಿಡಕ್ಕೆ ಯಾವ ರೋಗವೂ ತಗುಲಿರಬಾರದು. ಕಾಯಿ ಚೆನ್ನಾಗಿ 
ಬಲಿತಿರಬೇಕು. ಇಷ್ಟೆಲ್ಲ ನೋಡಿಬೀಜ ಆರಿಸಬೇಕು. ಬೀಜವನ್ನು ನೆಲಕ್ಕೆ 


ಬೀಳಗೊಡದಂತೆ ಹಗ್ಗದ ಸಹಾಯದಿಂದ ಇಳುಹಿಸಿ, ಸ್ವಲ್ಪ ನೀರು 
ಬತ್ತುವಂತೆ ಅಟ್ಟದ ಮೇಲೆ ತಿಂಗಳೊಪ್ಪತ್ತು ಇಟ್ಟು ಆ ಮೇಲೆ ನೆಲದಲ್ಲಿ 
ಹುಗಿಯ ಬೇಕು. 


ತಂದೆ - ನೋಡು 
ವಸಂತ ತೆಂಗಿನ ಸಸಿ 
ಹೇಗಿದೆ. 

ವಸಂತ - ತೆಂಗಿನ 
ಕಾಯಲ್ಲಿ ಗೂಟ ಬಡಿದ 
ಹಾಗಿದೆ . 

ತಂದೆ- ( ನಕ್ಕು ) 
ಮುಟ್ಟಿ ನೋ ಡು 
ವಸಂತ, ಅದು ತೆಂಗಿನ 
ಮೊಳಕೆ ! ಗೂಟದಂತೆ 
ಎದ್ದಿದೆ. 
ವಸಂತ - ಹೌದು ! 

ತೆಂಗಿನ ಮೊಳಕೆ 
ಮೊಳಕೆ , ಅಬ್ಬಾ ! ಎಷ್ಟು 
ದಪ್ಪನಾಗಿದೆ. ಅಮ್ಮಾ ನೋಡಿದೆಯೇನಮ್ಮ . ಅಯ್ಯೋ ಎಷ್ಟು 
ಚೆನ್ನಾಗಿದೆ ! 

ತಂದೆ - ಇಗೋ ಈ ಮತ್ತೊಂದು ಸಸಿನೋಡು; ಮೊಳಕೆ ಗರಿ 
ಯಾಗಿ ಬಿಚ್ಚಿಕೊಂಡಿದೆ. ಎಂದು ತಂದೆ ಮತ್ತೊಂದು ಸಸಿಯನ್ನು 
ಕಿತ್ತು ತೋರಿಸಿದರು . ಸಸಿ ಕಿತ್ಯಾಗ ವಸಂತ ಕುಣಿದಾಡಿದನು. ಆಶ್ಚರ 
ದಿಂದ ಕೂಡಿದವನಾಗಿ “ ಅಮ್ಮಾ , ಕಾಯಿ ಹಾಗೆಯೇ ಇದೆ. ಅಪ್ಪಾಜಿ, 
ಇಗೋ ಕೆಳಗಡೆ ಬೇರು ಇಳಿಯ ಹತ್ತಿವೆ. ಮೇಲೆ ಸಸಿ - ಕೆಳಗೆ ಬೇರು. 
ಅಪ್ಪಾಜಿ, ಈ ಕಾಯಿಯನ್ನು ಈಗ ಸುಲಿದರೆ ಒಳಗೆ ಕೊಬರಿ 
ಇರುವುದೆ ? ” 


೧೩ 


ಸಸಿಗಳು 


ತಂದೆ ಇಲ್ಲ, ಈ ಚಿಕ್ಕ ಗಿಡ ತಾನು ಬೆಳೆಯಲು ಕೊಬರಿಯನ್ನು 
ಆಹಾರವಾಗಿ ಮಾಡಿಕೊಳ್ಳುವುದು , ಬೇರಿನಿಂದ ಭೂಮಿಯಲ್ಲಿಯ 
ಆಹಾರ ಹೀರುವುದು . ನಾವು ತಿನ್ನುವ ಕೊಬರಿ ಮೊಳಕೆ ಒಡೆಯುವ 
ವರೆಗೆ ಮಾತ್ರ . ಮೊಳಕೆಯೊಡೆದ ಮೇಲೆ ಅದು ಸಸಿಯ ಆಹಾರ . 

ತಂದೆ - ಇಗೋ ಮುಂದೆ ದೊಡ್ಡ ಸಸಿಗಳಿವೆ ನೋಡು. ಸಾವಿ 
ರಾರು ಒಳ್ಳೆಯ ಸಸಿಗಳನ್ನು ಬೆಳೆಯಿಸಿದ್ದಾರೆ. ಹೀಗೆ ಸಸಿ ಮಾಡು 
ವುದಕ್ಕೆ ಏನೆನ್ನುತ್ತಾರೆ ಗೊತ್ತೆ ? 

ವಸಂತ 'ಒಟ್ಟಲು ಹಾಕುವುದು ' ಅನ್ನುತ್ತಾರೆ ಅಲ್ಲವೇನಪ್ಪ ? 

ತಂದೆ. ಹೌದು ಇದೇ ತೆಂಗಿನ ಸಸಿಗಳ ಒಟ್ಟಲು ; ಇದಕ್ಕೆ 
ಇಂಗ್ಲೀಷಿನಲ್ಲಿ ' ನರ್ಸರಿ' ಎಂದೂ ಹೇಳುವರು. 


ಸಸಿಗಳು 


ವಸಂತ ' ನರ್ಸರಿ' ! ಎಂದರೆ ' ಒಟ್ಟಲು' ಸರಿ. ಸರಿ ! ಅಪ್ಪಾ 
ಈ ಸಸಿಯನ್ನು ಕಿತ್ತು ನೋಡಬೇಕು, ಹೇಗಿದೆಯೋ ! 

ಎರಡು ಸಸಿಗಳನ್ನು ಕಿತ್ತು , ತಂದೆ ತೋರಿಸಿದರು . ವಸಂತನ 
ಸಂತೋಷಕ್ಕೆ ಪಾರವೇ ಇಲ್ಲ. “ ಅಪ್ಪಾಜಿ, ಕಾಯಿಗಳು ಇನ್ನೂ 
ಹಾಗೇ ಇವೆ ? ಬೇರುಗಳು ಕಾಯಿಯಿಂದ ಹತ್ತಾರು ಹೊರಟಿವೆ. 

- ತಂದೆ - ಕಾಯಿ ಕಾಣುತ್ತವಷ್ಟೆ ! ಇದೆಲ್ಲ ಈಗ ಗಡ್ಡೆಯಾಗಿ 
ಹೋಗಿದೆ . 

ವಸಂತ - ಈಗ ಈ ಗಿಡಗಳು ಹಚ್ಚುವುದಕ್ಕೆ ಯೋಗ್ಯವಾಗಿ 
ವೆಯೆ ಅಪ್ಪಾಜಿ ? 


೧೫ 


ಕಿತ್ತು, ಇಟ್ಟ ೨ ಸಸಿಗಳು 


ತಂದೆ - ಇವು ಎರಡು ವರ್ಷದ ಸಸಿಗಳು , ಕೆಲವು ಕಡೆಗೆ 
ಇವನ್ನೇ ಹಚ್ಚುತ್ತಾರೆ; ಆದರೆ ಈ ಭಾಗದಲ್ಲಿ ಮೂರು ವರ್ಷದ ಸಸಿ 
ಗಳನ್ನು ನೆಡುತ್ತಾರೆ. ಚಿಕ್ಕ ಸಸಿಗಳನ್ನು ಹಚ್ಚಬಾರದು. ಮೂರು 
ವರ್ಷದ ಸಸಿಗಳೇ ಹಚ್ಚುವುದಕ್ಕೆ ಯೋಗ್ಯ. ಜನರಿಗೆ ಒಳ್ಳೆಯ ಸಸಿ 
ದೊರಕಿಸಲು ಹಲವಾರು ಕಡೆ ಸರಕಾರದವರು ಇಂತಹ ಸಸಿಗಳನ್ನು 
ಬೆಳೆಸುತ್ತಾರೆ. ಜನ ಒಳ್ಳೆಯ ಜಾತಿಯ ಅಂಥ ಸಸಿಗಳನ್ನು ಕೊಂಡು 
ಕೊಂಡು ಹೋಗಿ ಹಚ್ಚುತ್ತಾರೆ. ಮೂರು ವರ್ಷದ ಮೇಲೆಯೇ 


೧೬ 


ಕೊಡುಗರಿಗಳೆಲ್ಲ ಒಡೆದು ಬೇರೆ ಬೇರೆ ಗರಿಗಳಾಗುತ್ತವೆ. ಹಚ್ಚುವುದಕ್ಕೆ 
ಯೋಗ್ಯವಾದ ಸಸಿ ಎಂಬುದನ್ನು ಇದರ ಮೇಲಿಂದಲೇ ಗುರುತು 
ಮಾಡಿಕೊಳ್ಳುವರು . 

ವಸಂತನು ಆ ಸಸಿಯಲ್ಲಿ ತಿರುಗಾಡಿ , ಅವುಗಳ ಗರಿ , ಕೆಳಗಿರುವ 
ಕಾಯಿ , ಬೊಡ್ಡೆ ಮೊದಲಾದುವನ್ನು ನೋಡಿನೋಡಿ ಸಂತೋಷ 
ಗೊಂಡನು. ಹುಡುಗನ ಈ ಆಸಕ್ತಿಯು ತಂದೆಗೆ ಸಂತೋಷವುಂಟು 
ಮಾಡಿತು . ಮುಂದೆ ಈತನು ವಿಜ್ಞಾನಿಯೋ , ವಿಮರ್ಶಕನೋ , 
ಕವಿಯೋ ದೊಡ್ಡ ರೈತನೋ ಆಗುತ್ತಾನೆಂದು ಭಾವಿಸಿದನು . 

ವಸಂತ - ಅಪ್ಪಾಜಿ, ಈ ಸಸಿಗಳು ಬೇಗ ಬೇಗ ನಾವೂ ಬೆಳೆದು 
ಮರವಾಗಿ ಯಾವಾಗ ಫಲ ಕೊಟ್ಟೆವೊ ಎಂದು ಉತ್ಸಾಹದಿಂದ ನಗು 
ನಗುತ್ತ ಎದೆ ಚಾಚಿ ನಿಂತಹಾಗೆ ಇವೆ ಅಲ್ಲವೆ ? - ಎಂದು ಹೇಳಿ ತಂದೆ 
ತಾಯಿಯರನ್ನು ನಕ್ಕು ನಲಿಯುವಂತೆಮಾಡಿದ. 


ವಸಂತ- ಅಪ್ಪಾ ಇನ್ನು ಈಸಸಿಯನ್ನು ಹೇಗೆ ನೆಡುತ್ತಾರೆಂಬು 
ದನ್ನು ನೋಡಬೇಕು. 

ತಂದೆ - ಹೌದು ಅವಶ್ಯವಾಗಿ ಅದನ್ನು ತಿಳಿಯಬೇಕು. ಸಸಿ 
ಗಳನ್ನು ನೆಡುವುದು ಬಹಳ ಮಹತ್ವದ್ದು . ಒಮ್ಮೆ ಚೆನ್ನಾಗಿ ನೆಟ್ಟ 
ಗಿಡ ಬೆಳೆದು ದೊಡ್ಡದಾದರೆ ನೂರಾರು ವರ್ಷ ಫಲ ಕೊಡುತ್ತದೆ. 

ವಸಂತ - ಯಾವುದೇ ಆಗಲಿ ಚಿಕ್ಕಂದಿನಲ್ಲಿ ಚೆನ್ನಾಗಿ ಜೋಪಾನ 
ವಾಗಿ ಬೆಳೆದದ್ದು ಬಹುದಿನ ಬಾಳುತ್ತದಲ್ಲವೆ ಅಪ್ಪಾಜಿ ? 

ತಂದೆ -ಕೇಳು ಸಸಿಗಳನ್ನು ನೆಡುವ ಮೊದಲು ಮೂರಡಿ ಉದ್ದ , 
ಅಗಲ ಆಳದ ಗುಂಡಿಗಳನ್ನು ತೋಡುವರು. ಅದರಲ್ಲಿ ಒಂದಡಿಯಷ್ಟು 
ಒಳ್ಳೆಯ ಮರಳು ಮಣ್ಣು , ಆ ಮೇಲೆ ಕೆಮ್ಮಣ್ಣು ಹಾಕುತ್ತಾರೆ. 
ಸ್ವಲ್ಪ ರಾಸಾಯನಿಕ ಗೊಬ್ಬರವನ್ನೂ ಹಾಕುತ್ತಾರೆ. ಚೆನ್ನಾಗಿ ಹಸಿ 
ಯಾದಾಗ ಕಾಯಿ ಇರುವ ಭಾಗ ಮುಚು ವಂತೆ ಸಸಿಯನು ನೆಡು 
ತಾರೆ. ಅದು ಬೆಳೆದಂತೆ ಗುಂಡಿಗೆ ಸ್ವಲ್ಪ ಮಣ್ಣನ್ನು ಹಾಕುತ್ತ ಹಾಕುತ್ತ 
ನೆಲದ ಸಮಮಾಡುತ್ತಾರೆ. 


೧೭ 


ಗುಂಡಿಯಲ್ಲಿ ಸಸಿಯನ್ನು ನೆಟ್ಟಿರುವುದು 
ವಸಂತ -ಮೂರು ಅಡಿ ಆಳದ ಗುಂಡಿಯಲ್ಲೇ ಏಕೆ ಹಾಕಬೇಕು? 
ಮೇಲೆ ನೆಟ್ಟರೆ ಆಗದೆ ? 

ತಂದೆ - ನೆಲದ ಸಮ ಗುಂಡಿಯಾದಾಗ ಗಿಡದ ಬುಡ ಎಷ್ಟು ಆಳ 
ದಲ್ಲಿ ಉಳಿಯಿತು- ವಸಂತ ? 

ವಸಂತ ಮೂರಡಿ ಆಳದಲ್ಲಿ . 

ತಂದೆ -ಮರಡಿ ಆಳದಿಂದ ಗಿಡ ಮೇಲೆ ಬಂದರೆ ಮಳೆ ಸ್ವಲ್ಪ 
ಕಾಲ ಹೋದರೂ ಗಿಡ ಒಣಗದೆ ಉಳಿಯುತ್ತದೆ ; ಏಕೆ 
ಹೇಳುವೆಯಾ ? . 

ವಸಂತ ಓಹೋ ! ಬೇರು ಬಹಳ ಆಳದಲ್ಲಿರುವುದರಿಂದ 
ಭೂಮಿಯ ಒಳಭಾಗದಲ್ಲಿರುವ ಹಸಿಯಿಂದ ಬದುಕುತ್ತದೆ ಅಲ್ಲವೆ 
ಅಪ್ಪಾಜಿ ? 

ತಂದೆ - ಹೌದು ಅದಕ್ಕಾಗಿಯೇ ಆಳದಲ್ಲಿ ಹಾಕುವುದು . 
ವಸಂತ ಒಂದು ವೇಳೆ ಮಳೆ ಬಹಳ ದಿನ ಹೋದರೆ ? 

ತಂದೆ - ಗಿಡ ಚಿಕ್ಕವಾಗಿರುವಾಗ ಅವು ಜೀವಂತವಾಗಿ ಉಳಿಯ 
ಬೇಕಾದರೆ ನೀರು ಹೊತ್ತು ಹಾಕಲೇಬೇಕು. ಇಲ್ಲವೆ ಬಾವಿಯಿಂದ 


೧೮ 


ಕಪಿಲೆ ನೀರು ಎತ್ತಬೇಕು. ಅಥವಾ ಈಗೀಗ ಸರಕಾರದವರು ಬೇಕಾ 
ದಷ್ಟು ವಿದ್ಯುಚ್ಛಕ್ತಿಯನ್ನು ಕೊಡುತ್ತಾರೆ. ಬಾವಿಗೆ ' ಪಂಪ್ ಸೆಟ್ 
ಜೋಡಿಸಿಕೊಂಡರೆ ತೋಟಕ್ಕೆ ನೀರು ಯಾವಾಗ ಬೇಕಾಗುವುದೋ ಆಗ 
ಬಿಟ್ಟುಕೊಳ್ಳಬಹುದು. ಅಲ್ಲದೆ ತೋಟದ ಮಧ್ಯದಲ್ಲಿ ತರಕಾರಿ , 
ಹಣ್ಣಿನ ಗಿಡ, ಮರಗೆಣಸು ಎಲ್ಲವನ್ನು ಬೆಳೆಯಬಹುದು. ಕೆಲವರು 
ಹಾಗೆ ಬೆಳೆಯುತ್ತಾರೆ. ಈ ತೋಟದಲ್ಲಿ ಬಾವಿಗೆ ' ಪಂಪ್ ಸೆಟ್ ಹಾಕಿ 
ತೆಂಗು ಬೆಳೆಸಿದ್ದಾರೆನೋಡು 
. . 

ವಸಂತ - ಅಪ್ಪಾ ' ಪಂಪ್ ಸೆಟ್ ' ಎಂದರೆ ನನಗೆ ತಿಳಿಯಲಿಲ್ಲ. 

ತಂದೆ - ' ಪಂಪ್ ಸೆಟ್ ' ಎಂದರೆ ವಿದ್ಯುಚ್ಛಕ್ತಿಯಿಂದ ನೀರನ್ನು 
ಮೇಲಕ್ಕೆತ್ತುವ ಯಂತ್ರ , ನಡೆ ಅದನ್ನೂ ತೋರಿಸುತ್ತೇನೆ. 


ತೋಟಕ್ಕೆ ನೀರು ಹಾಯಿಸಲು ಹಾಕಿರುವ ' ಪಂಪ್‌ಸೆಟ್ ' 


ಎಂದು ತಂದೆ ವಸಂತನಿಗೆ ಚಿಕ್ಕ ಮನೆಯೊಂದರಲ್ಲಿರುವ ಪಂಪ್ 
ಸೆಟ್ಟನ್ನು ತೋರಿಸಿದರು. ವಸಂತನಿಗೆ ನೀರು ಹೇಗೆ ಬರುತ್ತದೆಯೋ 
ನೋಡಬೇಕೆಂಬಾಸೆಯಾಯಿತು. ತೋಟಿಗನನ್ನು ಕರೆದು , ನೀರು 
ಬಿಡುವ ವಿಧಾನ ಕೇಳಿದನು . ಆತನು ಬಂದು, ಒಂದು ಗುಂಡಿಯನ್ನು 
ಒತ್ತಿದನು . ಕೂಡಲೆ ಬುರ್್ರ ಎಂದು ಯಂತ್ರ ಬುರುಗುಟ್ಟಿ ಧಬ್ 
ಧಬ್ ನೀರು ` ಪೈಪ್ ' ನಲ್ಲಿ ಕಿತ್ತು ಹರಿದು ಹೊರಬರಹತ್ತಿತು. ಸ್ವಲ್ಪ 
ಹೊತ್ತು ನೀರಿನಲ್ಲಿ ವಸಂತ ಆಟವಾಡಿದನು. 

- ೫ 
ವಸಂತನಿಗೆ ತೋಟವನ್ನು ಎಷ್ಟು ನೋಡಿದರೂ ಇನ್ನೂ ನೋಡ 
ಬೇಕೆಂಬಾಸೆ ಹೆಚ್ಚುತ್ತ ಹೋಯಿತು. ತನ್ನ ತಲೆಯೆತ್ತರಕ್ಕೆ ಬೆಳೆದು 
ನಿಂತ ಗಿಡವೊಂದನ್ನು ತಂದೆಗೆ ತೋರಿಸುತ್ತ “ ಅಪ್ಪಾ , ಈ ಗಿಡ ಎಷ್ಟು 
ಚೆನ್ನಾಗಿ ಗರಿ ಬಿಚ್ಚಿ ಬೆಳೆದಿದೆ. ಇದನ್ನು ಹಚ್ಚಿ ಎಷ್ಟು ವರ್ಷವಾಗಿದೆ ? 


ಸುಮಾರು ಎರಡು ವರ್ಷದ ಗಿಡ 


ತಂದೆ - ಮಗು, ಈ ಗಿಡ ಹಚ್ಚಿ ಎರಡು ವರ್ಷವಾಗಿದೆ. 
ಮೂರಡಿ ಆಳದಿಂದ ಮಣ್ಣು ಮುಚ್ಚುತ್ಯ ಮುಚ್ಚುತ್ತ ಬಂದಿದ್ದಾರೆ. 
ಇನ್ನೇನು ಈ ಗಿಡ ಐದಾರು ವರ್ಷಗಳಲ್ಲಿ ಕಾಯಿ ಹೊತ್ತು ನಿಲ್ಲುತ್ತದೆ. 
ಇನ್ನು ಮೇಲೆ ಈ ಗಿಡ ಸಾಯವ ಭಯವಿಲ್ಲ. ಆದರೆ ರೋಗಾದಿಗಳು 
ತಗಲದಂತೆ ನೋಡಿಕೊಳ್ಳಬೇಕು. 

ವಸಂತ - ಗಿಡಗಳಿಗೂ ರೋಗಬರುವುದೇ ಅಪ್ಪಾಜಿ ? 

ತಂದೆಬಾರದೇನು ಮಗು! ಅವುಗಳಿಗೂ ಮನುಷ್ಯನಂತೆ ಜೀವ 
ವಿದೆಯಲ್ಲವೆ? 

ವಸಂತ - ಗಿಡಗಳಿಗೆ ಜೀವವಿದೆಯೆ ? 

ತಂದೆ - ಓಹೊ ! ಇದ್ದೇ ಇದೆ ! ಜೀವವಿರದಿದ್ದರೆ ಅವು ಬೆಳೆ 
ಯುತ್ತಿದ್ದವೆ ? ಕಾಯಿ ಬಿಡುತ್ತಿದ್ದವೆ ? ಭೂಮಿಯಿಂದ ಆಹಾರ 
ಹೀರುತ್ತಿದ್ದೇವೆ ? ನಮ್ಮ ಹಾಗೆಯೆ ಅವುಗಳೂ ಕೂಡ. 

ವಸಂತ - ಹಾಗಾದರೆ ಅವು ಮಾತನಾಡುತ್ತವೆಯೆ ? ಓಡಾಡು 
ಇವೆಯೆ ? ಏನೂ ಇಲ್ಲವಲ್ಲ. . 

ತಂದೆ - ಮಾತನಾಡದಿದ್ದರೆ, ಓಡಾಡದಿದ್ದರೆ ಜೀವವೇ ಇಲ್ಲ 
ವೆಂದು ಹೇಳುವುದು ಹೇಗೆ ವಸಂತ ? ದೇವರ ಸೃಷ್ಟಿಯಲ್ಲಿ ನಾನಾ 
ವಿಧವಾದ ಜೀವಿಗಳು ಇಲ್ಲವೆ ? ಅದೇ ರೀತಿ ಇವೂ ಒಂದು ರೀತಿ 
ಜೀವಿಗಳು . ಆದ್ದರಿಂದ ಇವಕ್ಕೂ ರೋಗ ಬರುತ್ತದೆ. ರೋಗ 
ಬಂದರೆ ಇವೂ ಸಾಯುತ್ತವೆ. 

ವಸಂತ - ಈ ಗಿಡಗಳಿಗೆ ಬರುವ ರೋಗಕ್ಕೆ ಏನೆಂದು ಹೆಸರು. 

ತಂದೆ - ಎಲೆಗಳಿಗೆ ಒಂದು ತರದ ಚುಕ್ಕೆ ರೋಗ ಬರುವುದು. 
ಮರಕ್ಕೆ “ ಅಣಬೆ ರೋಗ ಬರುವುದು . ಈ ರೋಗ ಬಂದರೆ ಸುಳಿ 
ಗಳೇ ಒಣಗಿ ಮರ ಸಾಯುವುದು. ಒಂದು ಗಿಡಕ್ಕೆ ಈ ರೋಗ 
ಬಂದರಾಯಿತು. ಇನ್ನೊಂದು ಮರಕ್ಕೂ ಬರುವುದು. 
- ವಸಂತ - ಒಂದರಿಂದ ಇನ್ನೊಂದಕ್ಕೆ ಹೀಗೆ ರೋಗ ಬಂದರೆ 
“ ಸಾಂಕ್ರಾಮಿಕ ರೋಗ' ಎನ್ನು ವರಲ್ಲವೆ ಅಪ್ಪಾಜಿ. 


ತಂದೆ ಒಬ್ಬರಿಂದ ಇನ್ನೊಬ್ಬರಿಗೆ, ಒಂದು ಗಿಡದಿಂದ 
ಇನ್ನೊಂದು ಗಿಡಕ್ಕೆ ಬರುವರೋಗವೇ ಸಾಂಕ್ರಾಮಿಕ ರೋಗ, ಅಣಬೆ 
ರೋಗದಂಥ ಕೆಟ್ಟ ರೋಗ ಬಂದು ಗಿಡ ಸತ್ತರೆ, ಗಿಡದ ಎಲ್ಲಾ ಭಾಗ 
ವನ್ನೂ ಸುಟ್ಟುಬಿಡುತ್ತಾರೆ. ಇನ್ನು ಉಳಿದ ರೋಗಗಳಿಗೆ ಕೆಲವು 
ಔಷಧಿಗಳನ್ನು ಹಾಕುತ್ತಾರೆ. ಅದನ್ನೆಲ್ಲ ವ್ಯವಸಾಯದ ಇಲಾಖೆಗೆ 
ತಿಳಿಸಿದರೆ ಅವರೇ ಬಂದು ತಕ್ಕ ಔಷಧ ಹೊಡೆಸಿಕೊಡುತ್ತಾರೆ. 
- ನಮ್ಮ ದೇಶದಲ್ಲಿ ಸರಕಾರದವರು ರೈತರಿಗೆ ಉಪಕಾರ ಮಾಡಲು 
ಬಹಳವಾಗಿ ದುಡ್ಡು ಖರ್ಚುಮಾಡುತ್ತಾರೆ. ಅವರು ಮಾಡುವ 
ಖರ್ಚನ್ನು ರೈತರು ಉಪಯೋಗಪಡಿಸಿಕೊಳ್ಳಬೇಕು. ನಮಗೆ ಏನು 
ಸಂಶಯ ಬಂದರೂ ಅವರು ನಿವಾರಿಸುತ್ತಾರೆ. ಆದುದರಿಂದ ಅವ 
ರೊಡನೆ ಪತ್ರವ್ಯವಹಾರವನ್ನಿಟ್ಟುಕೊಳ್ಳಬೇಕು. 

ನಿನಗೆ ಈಗ ಆರು ವರ್ಷ ವಯಸ್ಸಾಗಿರುವ ಗಿಡ ಒಂದನ್ನು 
ತೋರಿಸುತ್ತೇನೆ ನಡೆ. 

ಎಂದು ಬತ್ತದ ಗದ್ದೆಯ ಪಕ್ಕದಲ್ಲಿರುವ ಆರು ವರ್ಷ ವಯ 
ಸ್ಟಾಗಿರುವ ಗಿಡವನ್ನು ತೋರಿಸಿದರು. ಅದರಲ್ಲಿ ಆಗತಾನೆ ಬಿಟ್ಟ 
ಹೂವೊಂದನ್ನು ತೋರಿಸುತ್ತ “ ಈ ಗಿಡ ಹುಲುಸಾಗಿ ಬೆಳೆದಿಲ್ಲ . ಚೆನ್ನಾಗಿ 
ನೆಲ ಉತ್ತಿಲ್ಲ ; ಗೊಬ್ಬರ ಹಾಕಿಲ್ಲ . ಆದ್ದರಿಂದ ಹೀಗಿದೆ ”- ಎಂದರು .. 

ವಸಂತಹೌದು, ನೆಲ ಕಲ್ಲಿನಂತಿದೆ . ಹುಲ್ಲು ಬೆಳೆದಿದೆ. 

ತಂದೆ - ಗಿಡ ಚೆನ್ನಾಗಿ ಬೆಳೆದು ಬಹಳ ಫಲ ಕೊಡಬೇಕಾದರೆ, 
ತೆಂಗಿನ ತೋಟದಲ್ಲಿ ಬಹಳ ದುಡಿಯಬೇಕು ಮಗು. ಸಕಾಲದಲ್ಲಿ 
ಕಬ್ಬಿಣ ನೇಗಿಲಿಂದ ನೆಲವನ್ನು ಉಳುಮೆ ಮಾಡಬೇಕು, ಒಳ್ಳೆಯ 
ಮಣ್ಣು , ಗೊಬ್ಬರ, ಹಸುರೆಲೆಗೊಬ್ಬರ ಮುಂತಾದವುಗಳನ್ನು 
ತಕ್ಕಷ್ಟು ಹಾಕಬೇಕು; ಗರಿಗಳನ್ನು ಕಡಿಯಬಾರದು . ಹೆಚ್ಚಾಗಿ ಎಳೆ 
ನೀರು ಕೀಳಬಾರದು. ಗಿಡದಲ್ಲಿ ಸೆರೆ ಹೆಚ್ಚಾಗಿಕೊಳೆಯದಂತೆ ನೋಡ 
ಬೇಕು. ಆಗಾಗ ಗಿಡದ ಮೇಲು ಭಾಗದಲ್ಲಿರುವ ಹೊಲಸು ತೆಗೆಯ 
ಬೇಕು. 


ವಸಂತ - ಹಾಗಾದರೆ ಗಿಡ ಚೆನ್ನಾಗಿ ಬೆಳೆಯಲು ಉಳುಮೆ 
ಮಾಡಿ, ಗೊಬ್ಬರ ಹಾಕಬೇಕು ; ಮೇಲ್ಬಾಗದ ಕೊಳೆ ತೆಗೆಯಬೇಕು ; 
ಗರಿ ಕಡಿಯಬಾರದು . ಇಷ್ಟೆಲ್ಲಾ ಆಗಬೇಕೆ ? 

ತಂದೆ ಹೌದು ಗಿಡದಿಂದ ಹೆಚ್ಚಿಗೆ ಫಲ ಬೇಕಾದರೆ, ಅದರ ಆರೈಕೆ 
ಯನ್ನೂ ಚೆನ್ನಾಗಿ ಮಾಡಬೇಕಲ್ಲವೆ ? 

ವಸಂತಹೌದು ಹೌದು ನ್ಯಾಯ ! ಅಪ್ಪಾಜಿ, ಗರಿ ಕಡಿಯ 
ಬಾರದು ಎಂದಿರಲ್ಲವೆ ? ಊರಲ್ಲಿ ಮಂಟಪ ಮೊದಲಾದುವಕ್ಕೆ 
ತೆಂಗಿನ ಗರಿ ತಂದು ಹಾಕುವರಲ್ಲ . 

ತಂದೆ - ಹೌದು ಮಂಟಪಗಳಿಗೆ ಹಸಿಗರಿ ತಂದು ಹಾಕುತ್ತಾರೆ. 
ಕೆಲವು ತೋಟದವರು ದುಡ್ಡಿನಾಸೆಗೆ ಗರಿಗಳನ್ನು ಕೊಯ್ದು ಮಾರಿ 
ಬಿಡುತ್ತಾರೆ. ಹಣ್ಣಾದ ಗರಿಯಾಗಿದ್ದರೆ ಏನೂ ಚಿಂತೆಯಿಲ್ಲ. ಹಸುರು 
ಗರಿಯನ್ನೇ ಕಡಿದರೆ ಅದರಿಂದ ಗಿಡಕ್ಕೆ ನಷ್ಟ , 

ವಸಂತ ..ಏನು ನಷ್ಟವಾಗುವುದು ಅಪ್ಪಾಜಿ ? 

ತಂದೆ - ಗಿಡವು ತನಗೆ ಬೇಕಾದ ಆಹಾರವನ್ನು ಎಲೆ , ಬೊಡ್ಡೆ 
ಎಲ್ಲೆಲ್ಲೂ ಕೂಡಿಸಿಟ್ಟುಕೊಂಡಿರುತ್ತದೆ. ಆಹಾರ ಕಡಿಮೆಯಾದಾಗ 
ಮನುಷ್ಯ ಏನಾಗುತ್ತಾನೆ ? 

ವಸಂತ - ಬಡವಾಗುತ್ತಾನೆ. 

ತಂದೆ - ಅದರಂತೆ ಗಿಡದ ಆಹಾರ ಕಡಿಮೆಯಾದಾಗ ಅದೂ 
ಬಡವಾಗುವುದು . 


ವಸಂತ ಅಪ್ಪಾಜಿ, ಗಿಡ ಎಷ್ಟು ವರ್ಷಕ್ಕೆ ಚೆನ್ನಾಗಿ ಕಾಯಿ 
ಬಿಡುವುದು ? 
- ತಂದೆ - ಆರು ವರ್ಷಕ್ಕೆ ಕೆಲವು ಮರಗಳು ಸ್ವಲ್ಪ ಸ್ವಲ್ಪ ಕಾಯಿ 
ಬಿಡುವುವು. ಆದರೆ ಎಂಟನೆಯ ವರ್ಷಕ್ಕೆ ಚೆನ್ನಾಗಿ ಜೋಪಾನವಾದ 
ಗಿಡ ಕಾಯಿ ಬಿಡುತ್ತದೆ. ಈ ಗಿಡವನ್ನು ನೋಡು ಇದನ್ನು ಹಚ್ಚಿ 


ಸುಮಾರು ಎಂಟು ವರ್ಷದ ಮರ | 
ಎಂಟು ವರ್ಷವಾಗಿದೆ ; ನೋಡುಎಷ್ಟು ಚೆನ್ನಾಗಿದೆ. ಆರರಿಂದ ಎಂಟು 
ವರ್ಷಗಳವರೆಗೆ ಗಿಡ ಚೆನ್ನಾಗಿ ಬೆಳೆದು , ಆ ಮೇಲೆಕಾಯಿ ಬಿಡಲು 
ಪ್ರಾರಂಭವಾಗುತ್ತದೆ ಎನ್ನ ಬಹುದು. 

ವಸಂತ - ಅಬ್ಬಾ ! ಅಪ್ಪಾಜಿ, ಗೊನೆ ಗೊನೆ ಕಾಯಿಗಳು ! 
ಗಿಡದ ಸುತ್ತಲೂ ಗರಿಗಳು ಚಕ್ರಾಕಾರವಾಗಿ ಕೆದರಿಕೊಂಡು ಎಷ್ಟು 
ಮನೋಹರವಾಗಿದೆ ! ಏಳೆಂಟು ಗೊನೆಗಳು ! ಗಿಡವೆಲ್ಲ ಕಾಯಿಯಿಂದ 
ತುಂಬಿಹೋಗಿದೆ . ಅಪ್ಪಾಜಿ, ನಾನು ಈ ಗಿಡವನ್ನು ಹತ್ತಿ ನೋಡ 
ಬೇಕು, ಹೇಗೆ ಕಾಣುತ್ತದೆ ! 

ಆಗ ತಂದೆ “ ಆಗಲಿ, ಹತ್ತಿ ನೋಡು” ಎನ್ನುತ್ತ ಒಂದು ಏಣಿ 
ಯನ್ನು ತರಿಸಿ ಹತ್ತಿಸಿದರು. ವಸಂತ ಮೇಲೇರಿ ಅಲ್ಲಿಯ ದೃಶ್ಯವನ್ನು 
ಕಂಡು ಕುಣಿದಾಡಿ, “ ಅಮ್ಮಾ , ” ಎಂದು ಕೂಗಿ ತಾಯಿಯನ್ನು ಕರೆದು 


೨೪ 


“ನೋಡಮ್ಮಾ ಇಲ್ಲಿ ! ಅಪ್ಪಾಜಿ, ಹೂವು! ಸಣ್ಣ ಕಾಯಿ ! ಎಳೆಯ 
ನೀರು ! ಬಲಿತಕಾಯಿ ! ಅಯ್ಯೋ ! ನೂರಾರು ! ” ಎಂದು ಕಣರಳಿಸಿ 
ಎಲ್ಲವನ್ನೂ ನೋಡಹತ್ತಿದನು. “ ಅಪ್ಪಾಜಿ, ಈ ಹೂವು ಎಷ್ಟು 
ಚೆನ್ನಾಗಿದೆ ; ಬಂಗಾರದ ಬಣ್ಣದಂತೆ ಥಳಥಳಿಸುತ್ತದೆ. ಒಂದು ಹೂವಿನ 
ಗೊಂಚಲಿನಲ್ಲಿ ಹತ್ತಿಪ್ಪತ್ತು ಎಸಳುಗಳು ! ಒಂದೊಂದು ಎಸಳಿಗೆ 
ಒಂದೊಂದು, ಎರಡೆರಡು ಚಿಕ್ಕ ಚಿಕ್ಕ ಕಾಯಿಗಳು ಅಂಟಿಕೊಂಡಿವೆ. 
ಮೇಲ್ಬಾಗದಲ್ಲಿ ಚಿಕ್ಕ ಚಿಕ್ಕ ಹೂವುಗಳು ಅರಳಿಕೊಂಡಿವೆ. ಅಬ್ಬಾ ! 
ಎಷ್ಟು ರಮ್ಯವಾಗಿದೆ ಈ ದೃಶ್ಯ ! ” 
- ತಂದೆ. ಹೌದು ವಸಂತ, ಫಲ ಬಿಟ್ಟ ತೆಂಗಿನ ಮರದ ಮೇಲಿನ | 
ನೋಟಬಹಳ ಮನೋಹರ, ಸಂಪತ್ತಿನಿಂದಕೂಡಿದ ದೊಡ್ಡ ಪಟ್ಟಣ 
ವಿದ್ದ ಹಾಗೆ, ಆ ಹೂವಿನ ಗೊಂಚಲಿಗೆ ' ಪುಷ್ಪಮಂಜರಿ.' ಎಂದೂ 
' ಹೊಂಬಾಳೆ' ಯೆಂದೂ ಕರೆಯುವರು . ತೆಂಗಿನ ಹೊಂಬಾಳೆನೋಡಲು 


೨೫ 


ಬಹಳ ಚೆಂದ. ಹೂವಿನ ಪಕ್ಕದ ಎಳೆಯ ಕಾಯಿ ನೋಡು, ಎಷ್ಟು 
ಮುದ್ದಾಗಿವೆ. ಒಂದೊಂದು ಎಸಳಿಗೆ ಒಂದೊಂದು ಎರಡೆರಡು 
ಕೆಲವು ಸಲ ಮೂರುಮೂರುಕಾಯಿಗಳು ಅಂಟಿಕೊಂಡು ಬಿಡಿ ಬಿಡಿ 
ಯಾಗಿ ಕಾಣುತ್ತವೆ. ಬರಬರುತ್ತ ಅವೆಲ್ಲ ಬಲಿತ ಮೇಲೆ, ಒತ್ತೊತ್ತಾಗಿ 
ಹೊರೆ ಬಿಗಿದ ಹಾಗೆ ಆಗುತ್ತವೆ. ಇಳಿದು ಬಾ ಇಗೋ 
ಇನ್ನೊಂದು ತುಂಬಾ ಕಾಯಿಬಿಟ್ಟ ಈ ಮರ ನೋಡು, ಇದರ ಮಧ್ಯದ 
ಗೊನೆ ದೇವರ ಮೇಲೆ ಹಾವು ಹೆಡೆ ತೆಗೆದು ನಿಂತ ಹಾಗೆ ಎಷ್ಟು ಅಂದ. 
ವಾಗಿ ಕಾಣುತ್ತದೆ, ನೋಡು. 

ವಸಂತ - ಅಪ್ಪಾ , ಗಿಡದ ಸುತ್ತಲೂ ಏಳೆಂಟು ಗೊನೆಗಳು ! 
ಮೇಲೆ ಚಿಕ್ಕ ಕಾಯಿ ! ಹೂವು ಅಬ್ಬಾ ! ಎಷ್ಟೊಂದು ಕಾಯಿ ! 
ನೂರಿನ್ನೂರು! ಅಪ್ಪಾ ಈಗ ಈ ಗಿಡ ಏನು ಹೇಳುತ್ತದೆ ಗೊತ್ತೆ ! 

ತಂದೆ - ಏನು ಹೇಳುತ್ತದೆ ? 


೨೬ 


ವಸಂತ- “ ನನಗೆ ಚಿಕ್ಕಂದಿನಿಂದ ನೀರುಣ್ಣಿಸಿ ಅಕ್ಕರೆಯಿಂದ ಸಲಹಿ 
ದೊಡ್ಡವವನ್ನಾಗಿ ಮಾಡಿದ್ದೀರಿ. ನಾನು ನಿಮಗೆ ಸಾಯುವವರೆಗೆ 
ಅಮೃತದಂಥ ಎಳೆನೀರು ಕುಡಿಸುತ್ತೇನೆ. ನನ್ನಲ್ಲಿರುವುದನ್ನೆಲ್ಲ ನಿಮಗೇ 
ದಾನಮಾಡುತ್ತೇನೆ” – ಎಂದು ಕೂಗಿ ಹೇಳುವಂತಿದೆ ಅಲ್ಲವೆ ? 

ವಸಂತನ ಮಾತಿಗೆ ತಂದೆ ತಾಯಿ ಇಬ್ಬರೂ ನಕ್ಕು ನಕ್ಕು ಬಿದ್ದು , 
ವಸಂತ, ಈ ಗಿಡ ತಲೆಯೆತ್ತಿ ಕಾಯಿ ಹೊತ್ತು ನಿಂತಿರುವುದನ್ನು 
ನೋಡಿದರೆ ಹಾಗೆಯೇ ಹೇಳುತ್ತದೆಯೋ ಏನೋ ಎನ್ನುವಂತಿದೆ ” 
ಎಂದರು . 

ವಸಂತ - ಅಪ್ಪ , ಒಂದು ಮರ ವರ್ಷಕ್ಕೆ ಎಷ್ಟು ಕಾಯಿ ಬಿಡು 


ಇದೆ ? 


ತಂದೆ ಮೇಲೆಯೆ ಹತ್ತಿ ಹೋಗಿದ್ದೆ , ಅವನ್ನೆಲ್ಲ ಅಲ್ಲಿ ಎಣಿಸಿ 
ಕೊಂಡೇ ಬರಬಹುದಾಗಿತ್ತಲ್ಲವೆ ? 

ವಸಂತನೋಡುವ ಅಬ್ಬರದಲ್ಲಿ ಎಣಿಸುವುದನ್ನು ಮರೆತು 


ಬಿಟ್ಟೆ , 


ಇಂದೆ - ಮಗು, ಗಿಡವನ್ನು ಜೋಪಾನ ಮಾಡಿದಂತೆ ಅವು ಫಲ 
ಕೊಡುತ್ತವೆ. ನೂರು ಇನ್ನೂರು ಮುನ್ನೂರು ಕಾಯನ್ನೂ ಒಂದು ಗಿಡ 
ಕೊಡಬಹುದು. ಕೆಲವು ಮರಗಳಲ್ಲಿ ಒಂದೊಂದೇ ' ಫಲಮಂಜರಿ' ಯಲ್ಲಿ 
ನೂರರವರೆಗೂ ಕಾಯಿ ಇರುವುದುಂಟು 

ವಸಂತ ಫಲ ಮಂಜರಿಯೆಂದರೆ ? 
ತಂದೆ - ಫಲ ಮಂಜರಿಯೆಂದರೆ ಕಾಯಿಯ ಗೊನೆ. 

ವಸಂತ ಅಬ್ಬಾ ! ಒಂದೇ ಫಲಮಂಜರಿಯಲ್ಲಿ ನೂರಾರು 
ಕಾಯಿ ಇರುತ್ತವೆಯೆ ? 

ತಂದೆ ಹೌದು- ನೂರಾರು ಕಾಯಿ ಇರುವುದೂ ಉಂಟು. ಫಲ 
ಮಂಜರಿಗೆ, ಇಂಡಿಯೆಂದೂ ಕೆಲವು ಕಡೆ ಹೇಳುವರು . 

ವಸಂತ. ಹಾಗಾದರೆ , ಗೊನೆಗೆ ಇಂಡಿ, ಫಲಮಂಜರಿ ಎಂದೂ 
ಹೆಸರು ಇದ್ದಂತಾಯಿತು. 


೨೭ 


ತಂದೆ - ವಸಂತ, ಭೂಮಿ ತಾಯಿ ಬಡವಿಯಲ್ಲ; ದುಡಿಯದಿದ್ದ 
ಸೋಮಾರಿಯೇ ಬಡವ, ಚೆನ್ನಾಗಿ ಗೊಬ್ಬರ ಸೊಪ್ಪು ಹಾಕಿ ಉಳುವೆ 
ಮಾಡಿ, ಮೈಮುರಿದು ದುಡಿದವನಿಗೆ ಭೂಮಿ ತಾಯಿ ಎಲ್ಲವನ್ನೂ 
ಕೊಡುತ್ತಾಳೆ. ಬಾಲ್ಯದಲ್ಲಿ ಗಿಡಗಳಿಗೆ ನೀರು ಹಾಕಿ ಚೆನ್ನಾಗಿ ಆರೈಕೆ 
ಮಾಡಿದರೆ ಅವು ಸಾಯುವವರೆಗೂ ನಮಗೆ ಅನ್ನ ನೀರು ಕೊಟ್ಟು 
ಆರೈಕೆ ಮಾಡುತ್ತವೆ. 

ವಸಂತ ನಾವು ಉಪಕಾರ ಮಾಡಿದರೆ , ಅವೂ ನಮಗೆ ಉಪ 
ಕಾರ ಮಾಡುತ್ತವೆ.ಕೈ ಕೆಸರಾದರೆ ಬಾಯಿ ಮೊಸರು . ದುಡಿತವೇ ದುಡ್ಡಿನ 
ತಾಯಿ , ಅಲ್ಲವೇನಪ್ಪ ! 

ತಂದೆ ಸಮಯಕ್ಕೆ ಸರಿಯಾಗಿ ಗಾದೆಗಳನ್ನು ಬಳಸಿ , ಅಂದ 
ವಾಗಿ ಮಾತನಾಡುತ್ತಿದೆ ವಸಂತ ನೀನು, ಸರಿ ಸರಿ . ಅಂದವಾಗಿ 
ಚಂದವಾಗಿ ಮಾತನಾಡುವವರನ್ನು ಲೋಕ ಮೆಚ್ಚುತ್ತದೆ. 
* ವಸಂತ... . ಅಪ್ಪಾ ತೆಂಗಿನ ತೋಟದ ಮಧ್ಯದಲ್ಲಿ ಬೇರೆ ಬೇರೆ 
ಬೆಳೆಯ ಬಹುದು ಎಂದಿರಲ್ಲವೆ ? 
* ತಂದೆ - ಹೌದು, ತೋಟದಲ್ಲಿ ಒಂದು ಪಂಪ್‌ಸೆಟ್ ಹಾಕಿಸಿ 
ಕೊಂಡರೆ , ಮಧ್ಯದಲ್ಲಿ ಬದನೆ , ಮೆಣಸಿನ ಗಿಡ, ಸೆಣಬು , ಶುಂಠಿ , 
ಗೆಣಸು , ಲಿಂಬೆ - ಮೊದಲಾದುವನ್ನೂ ಬೆಳೆಯಬಹುದು . ಇಲ್ಲಿ 
ನೋಡು: ಈ ತೋಟದಲ್ಲಿ ಅಗಲವಾಗಿ ಸಾಲುಸಾಲಾಗಿರುವ ಗಿಡಗಳ 
ಮಧ್ಯದಲ್ಲಿ ತರಕಾರಿ ಬೆಳೆದಿದ್ದಾರೆ. ಲಿಂಬೆ, ಬದನೆ ಎಲ್ಲವನ್ನೂ ಬೆಳೆ 
ದಿದ್ದಾರೆ. ಗಿಡಗಳ ಮಧ್ಯದಲ್ಲಿ ಹೀಗೆ ಸಾಕಷ್ಟು ಸ್ಥಳವಿದ್ದರೆ ಚೆನ್ನಾಗಿ 
ಉಳುಮೆ ಮಾಡಬಹುದು. ಉಳುಮೆಮಾಡಿ ಗೊಬ್ಬರ, ಮಣ್ಣು 
ಮೊದಲಾದುವನ್ನು ಹಾಕುವುದರಿಂದ ತೆಂಗಿನ ಗಿಡಗಳಿಗೂ ಒಳ್ಳೆಯದು. 
ತರಕಾರಿಗಳೇ ಮೊದಲಾದ ಬೇರೆ ಬೆಳೆಗಳಿಗೂ ಲಾಭ, ಇಲ್ಲಿನ ಲಿಂಬೆ 
ಗಿಡ ನೋಡು ಹಳದಿ ಬಣ್ಣದ ಹಣ್ಣಿನ ಭಾರದಿಂದ ... ” ಅನ್ನು ವಷ್ಟ 
ರಲ್ಲಿ “ಗಿಡವೇ ಬಾಗಿ ಹೋಗಿದೆಯಲ್ಲವೇ ಅಪ್ಪಾಜಿ” ಎಂದು ಮಾತು 
ಕೂಡಿಸಿದ, ವಸಂತ. 

ವಸಂತ - ಗಿಡದಿಂದ ಗಿಡಕ್ಕೆ ಹೆಚ್ಚು ಸ್ಥಳ ಬಿಡದಿದ್ದರೆ ತೆಂಗಿನ 
ಬೆಳೆಗೆ ಹಾನಿಯೆ ? 


೨೮ 


ತಂದೆ - ಹಾನಿಯಲ್ಲವೇ ? ಹಾಗೆ ಮಧ್ಯದಲ್ಲಿ ಸಾಕಷ್ಟು ಸ್ಥಳ 
ವಿಲ್ಲದಿದ್ದರೆ ಗಿಡ ಹೆಚ್ಚಾಗಿ ಫಲ ಕೊಡುವುದಿಲ್ಲ. ಏಕೆಂದರೆ ಆಗ ಎಲ್ಲ 
ಗಿಡಗಳಿಗೂ ಸಾಕಷ್ಟು ಆಹಾರ ಸಿಕ್ಕುವುದಿಲ್ಲ. ಒಂದು ಗಿಡದ ಬೇರು 
ಮತ್ತೊಂಹು ಗಿಡದ ಬೇರು ಕೂಡಿಕೊಳ್ಳುತ್ತವೆ. ಮೇಲೆ ಗರಿಗಳು 
ಕೂಡಿಕೊಳ್ಳುತ್ತವೆ. ಎರಡು ಜನರಿರುವ ಕೊಠಡಿಯಲ್ಲಿ ನಾಲ್ಕು ಜನ 
ತುಂಬಿದರೆ ಏನಾಗುವುದು? 

ವಸಂತ ಎಲ್ಲರಿಗೂ ಅನಾನುಕೂಲವೇ ಆಗುವುದು. ನೀವು 
ಹೇಳಿದುದು ನಿಜ ಅಪ್ಪಾಜಿ, ಗಿಡಕ್ಕೂ ಗಿಡಕ್ಕೂ ಮಧ್ಯದಲ್ಲಿ ಸಾಕಾದಷ್ಟು 
ಸ್ಥಳ ವಿರಲೇಬೇಕು, ಅಪ್ಪಾಜಿ, ಒಂದು ಗಿಡಕೂ ಇನ್ನೊಂದು ಗಿಡಕ್ಕೂ 
ಎಷ್ಟು ಸ್ಥಳ ಬಿಡಬೇಕು ? 

ತಂದೆ ಈ ದೇಶದಲ್ಲಿ ೩೦ - ೩೫ ಅಡಿಗಳಿಗೊಂದು ಗಿಡದಂತೆ 
ಚಾಕು ಚೌಕಾಗಿ ನೆಡುತ್ತಾರೆ. ೨೫ ಅಡಿಗಳಿಗಿಂತ ಕಡಿಮೆ ಸ ಳ ಬಿಟು. 
ಎಂದೂ ನೆಡಲೇಬಾರದು. ಕೆಲವರು ೧೮ - ೨೦ ಅಡಿಗಳಿಗೊಂದರಂತೆ 
ನೆಡುತ್ತಾರೆ ; ಆದರೆ ಅದು ಬಹಳ ತಪ್ಪು . 

ವಸಂತ ಭೂಮಿ ಬಹಳ ಕಸುವಿನಿಂದ ಕೂಡಿದ್ದರೆ ಹೀಗೆ 
ಮಾಡಬಹುದು ಅಲ್ಲವೆ ? 

ತಂದೆ - ಹೇಗೇ ಇರಲಿ, ೨೫ ಅಡಿಗಳಿಗಿಂತ ಕಡಿಮೆ , ಉದ್ದಗಲ 
ದಲ್ಲಿ ನೆಡಲೇಬಾರದೆಂದು, ಹೇಳುತ್ತಾರೆ. ಒಂದು ಎಕರೆ ತೋಟದಲ್ಲಿ 
ಸುಮಾರು ೩೫ - ೪೦ ಗಿಡಗಳನ್ನು ಈ ಭಾಗದಲ್ಲಿ ನೆಡುತ್ತಾರೆ. 

ವಸಂತ - ಎಕರೆ ಯೆಂದರೇನಪ್ಪಾಜಿ ? 

ತಂದೆ - ಎಕರೆಯೆಂದರೆ ೪೦ ಗುಂರೆ . ಇದೊಂದು ಬಹಳ ಹಳೆಯ 
ಲೆಕ್ಕ . 

* ವಸಂತ - ಸರಿ ಸರಿ ! ಎಕರೆಯೆಂದರೂ ಗೊತ್ತಿಲ್ಲ ; ಗುಂಠ 
ಯೆಂದರೂ ಗೊತ್ತಿಲ್ಲ ನನಗೆ. 
ತಂದೆ - ಗುಂಣೆಯೆಂದರೆ ೩೩ ಅಡಿ 

ಅಡಿ ಅಗಲದ 
ಭೂಮಿ . 

ವಸಂತ ಓಹೋ ! ೩೩ ಚದರ ಅಡಿ ಅಗಲದ ಭೂಮಿ ಅಂದರೆ 
ಒಂದು ಗುಂಠ ಇಂಥ ೪೦ ಗುಂಠ ಒಂದು ಎಕರೆ - ಒಂದು ಎಕರೆಗೆ 
ಸುಮಾರು ೩೫ - ೪೦ ಗಿಡ ಸರಿ ಸರಿ ! ಈಗ ತಿಳಿಯಿತು. 


ತಂದೆ - ಈಗೀಗ ಹೆಕ್ಟೇರ್, ಲೆಕ್ಕದಲ್ಲಿ ಭೂಮಿಯ ಅಳತೆ 
ಹೇಳುವುದು ರೂಢಿಗೆ ಬಂದಿದೆ. 

ವಸಂತ - ಹೆಕ್ಟೇರ್‌ ಎಂದರೆ ? 

ತಂದೆನೂರುಮೀಟರು ಉದ್ದ , ನೂರುಮೀಟರ್ ಅಗಲದ 
- ಭೂಮಿಗೆ ಒಂದು ಹೆಕ್ಟೇರ್ ಎನ್ನುವರು . 


“ ವಸಂತ ಅತ್ತ ಹೋಗೋಣ ಬಾ , ನಿನಗೆ ಇನ್ನೊಂದು ಚವು 
ತ್ಯಾರತೋರಿಸುತ್ತೇನೆ” ಎಂದರು . ಚಮತ್ಕಾರ ಎಂದೊಡನೆ ಕಿವಿ ನಿಮಿರಿ 
ನಿಂತವು. “ ಏನಪ್ಪಾಜಿ ಚಮತ್ಕಾರ” ಎಂದವನೆ ಅತ್ತ ಇತ್ತ ನೋಡುತ್ಯ 


ಹೊಂಬಾಳೆ ಬಿಟ್ಟಿರುವ ಅಡಿಕೆ ಮರ 


೩೦ 


ಪಕ್ಕದಲ್ಲಿಯೇ ಇದ್ದ ಅಡಿಕೆತೋಟವೊಂದಕ್ಕೆ ಹೋದರು. ತಂದೆ ಹೂವು 
ಕಾಯಿ ಬಿಟ್ಟ ಅಡಿಕೆ ಮರವೊಂದನ್ನು ತೋರಿಸಿ, ನೀನು ಇದುವರೆಗೆ 
ತೆಂಗಿನ ತೋಟವನ್ನು ನೋಡಿದೆಯಲ್ಲವೆ. ಈ ಮರ ಯಾವುದು 
ಹೇಳಬಲ್ಲೆಯಾ ? 

ವಸಂತ -- ಇದು ಅಡಿಕೆಯ ಮರವಲ್ಲವೆ ಅಪ್ಪಾ ? 

ತಂದೆ ಹೌದು ಅದು ಅಡಿಕೆಯ ಮರ. ಇದಕ್ಕೂ ತೆಂಗಿನ 
ಮರಕ್ಕೂ ಇರುವ ವ್ಯತ್ಯಾಸ ಹೋಲಿಕೆಗಳೇನು ಹೇಳಬಲ್ಲೆಯಾ ? 

ವಸಂತ ಹೇಳದೆ ಏನು ? ತೆಂಗಿನ ಮರ ದಪ್ಪನಾಗಿರುತ್ತದೆ. 
ಅಡಿಕೆ ಮರ ಸೀರಾಗಿದೆ. ತೆಂಗಿನ ಮರದ ಗರಿ ಉದ್ದ ಮತ್ತು ಅಗಲ, 
ಇದರ ಗರಿ ಚಿಕ್ಕವು. ತೆಂಗಿನ ಮರದಲ್ಲಿ ಕಾಯಿ ಹೂವುಗಳು ಗರಿಯ 
ನಡುವೆ ಸುತ್ತಲೂ ಬಿಟ್ಟಿವೆ. ಇದರಲ್ಲಿ ಗರಿಗಳ ಕೆಳ ಭಾಗದಲ್ಲಿ ಇವೆ, 
ತೆಂಗಿನ ಮರದ ಕಾಯಿ ದೊಡ್ಡವು; ಇವು ಚಿಕ್ಕವು, ತೆಂಗಿನ ಹೂಗೊಂಚಲಿ 
ನಲ್ಲಿ ಎಸಳು ಕಡಿಮೆ ; ಇದರಲ್ಲಿ ಹೆಚ್ಚು . ತೆಂಗಿನ ಪುಷ್ಪಮಂಜರಿ 
ಹೊಂಬಣ್ಣದ್ದು ; ಇದು ಸ್ವಲ್ಪ ಬಿಳುಪಿನಿಂದಕೂಡಿದ ಹಳದಿ ಬಣ್ಣದ್ದು . 
ಒಟ್ಟಿನಲ್ಲಿ ಎರಡೂ ಗಿಡದ ಆಕಾರ ಒಂದೆ. ಅಪ್ಪಾಜಿ, ಈ ಅಡಿಕೆ 
ತೋಟದಲ್ಲಿ ' ಗನ್ನು ಹಿಡಿದು ಯಾವುದಕ್ಕೂ ಗುರಿಯಿಟ್ಟಿರುವರಲ್ಲ ? 

ತಂದೆ ಕೋತಿಗಳನ್ನು ಹೆದರಿಸಲು ಗುಂಡು ಹಾರಿಸುತ್ತಾರೆ. 
ವಸಂತ ಗುಂಡಿನೇಟು ತಗುಲಿದರೆ ಅವು ಸಾಯುವುದಿಲ್ಲವೆ ? 

ತಂದೆ ಸಾಯುತ್ತವೆ. ಆದರೆ ಇವರು ಗುಂಡನ್ನೇ ಹಾಕಿಲ್ಲ. 
ಕೇವಲ ಮದ್ದನ್ನು ಹಾಕಿ ' ದಢಂ' ಶಬ್ದ ಮಾಡುತ್ತಾರೆ: ಅವು ಹೆದರಿ 
ಓಡಿ ಹೋಗುತ್ತವೆ. ಕೆಲವರು ಕೊಂದೂ ಬಿಡುತ್ತಾರೆನ್ನು . 

ವಸಂತ - ಅಯೋ ! ಅಪ್ಪಾ ! ಅವೇನು ಮಾಡುತ್ತವೆ ಎಂದು 
ಅವನ್ನು ಕೊಲ್ಲಬೇಕು ? 

ತಂದೆ. ಸರಿಯಾಯಿತು. ಅವು ಎಳೆಯ ಕಾಯಿಗಳನ್ನೆಲ್ಲ ಕಿತ್ತು 
ತಿಂದು, ಸೂರೆ ಮಾಡಿ , ಮರದಿಂದ ಮರಕ್ಕೆ ಹಾರಿ , ಕಾಯಿ ಉದು 
ರಿಸಿ ಬಹು ಚೇಷ್ಟೆ ಮಾಡಿ ರೈತರನ್ನು ಹಾಳುಮಾಡುತ್ತವೆ, ತೆಂಗಿನ 


೩೧ 
ಮರ ಕಂಡರಂತೂ ಕೋತಿಗೆ ಪ್ರಾಣ. ಇಷ್ಟೇ ಅಲ್ಲ ಮಗು ! ತೆಂಗಿನ 
ಮರಕ್ಕೆ ಹಲವಾರು ಪ್ರಾಣಿಗಳ ಕಾಟ. 

ವಸಂತ ಮತ್ತಾವ ಪ್ರಾಣಿಗಳಪ್ಪ ? 

ತಂದೆ - ಇಲಿ ಮತ್ತು ' ಕುರುವಾಯಿ ' ಎಂಬ ಹುಳು, ಇಲಿಯ 
ಕೂಡಕೋತಿಯಂತೆ ಮರ ಹತ್ತಿ ಎಳೆಯ ಕಾಯಿಗಳನ್ನೆಲ್ಲ ಹಲ್ಲಿನಿಂದ 
ಕೊರೆದು ನೀರು ಕುಡಿಯುತ್ತದೆ. ಕೊಬರಿ ತಿನ್ನುತ್ತದೆ, ನೋಡು; 
ಈ ಮರದ ಕೆಳಗೆ ಎಷ್ಟು ಎಳೆಯ ಕಾಯಿ ಉದುರಿವೆ. ಇಲಿ, ಕೋತಿ, 
ತಿಂದು ತಿಂದು ಬಿಸಾಡಿ ಬಿಟ್ಟಿವೆ. ಹೀಗೆ ಎಳೆಯ ಕಾಯಿಗಳನ್ನೆಲ್ಲ 
ನಾಶಮಾಡಿದರೆ ರೈತನಿಗೆ ನಷ್ಟವಲ್ಲವೆ ? ಇಲಿಯಂತೂ ಗಿಡದ 
ಮೇಲ್ಬಾಗದಲ್ಲೇ ಇದ್ದು ಬಿಡುವುದುಂಟು. ಆಗಾಗ ರೈತರು ಗಿಡದ 


ತೆಂಗಿನ ಹುಳು ; ಹ್ಯಾದ, 


ತೆಂಗಿನ ಇಲಿ ; 


ಕೋತಿ 


೩೨ 


ಹೊಲಸನ್ನೆಲ್ಲ ತೆಗೆದು ಹಾಕುತ್ತಾರೆ. 'ಕುರುವಾಯಿ ' ಎಂಬ ಹುಳುವು 
ಸುಳಿಯಲ್ಲೇ ಕುಳಿತು ಎಳೆಯ ಗರಿ ( ಸುಳಿ) ಗಳನ್ನೆಲ್ಲ ತಿಂದು ಹಾಕಿ 
ಬಿಡುವುದು . ಇವೆಲ್ಲ ತೆಂಗಿನ ಶತ್ರುಗಳು . ಇವುಗಳ ಕಾಟವಾಗದಂತೆ 
ನೋಡಿಕೊಳ್ಳಬೇಕು. ಇಲಿ , ಕೋತಿಗಳು ಹತ್ತದಂತೆ ಕೆಲವರು ಗಿಡದ 
ಮಧ್ಯಭಾಗದ ಬೊಡ್ಡೆಗೆ ಮುಳ್ಳು ಕಟ್ಟುತ್ತಾರೆ. 

ವಸಂತ 'ಕುರುವಾಯ ಹುಳು” ಸುಳಿಯನ್ನು ಹಾಳುಮಾಡ 
ದಂತೆ ಹೇಗೆ ತಡೆಗಟ್ಟುವರು ? 

ತಂದೆ ಕುರುವಾಯಿ ಹುಳುವು ನಾಶವಾಗುವಂತೆ ಕೆಲವು ಔಷಧಿ 
ಗಳನ್ನು ' ಸ್ಪೇ ಮಾಡಿ ತಡೆಗಟ್ಟುತ್ತಾರೆ. ಅಥವಾ ಆ ಹುಳುಗಳನ್ನು 
ಗಿಡ ಸೋಸುವಾಗ ಹಿಡಿದು ಕೊಂದು ಹಾಕುವರು. ಗಿಡದಲ್ಲಿ ಕಸಕಡ್ಡಿ 


ಗರಿಯನ್ನು ಕುರುವಾಯಿ ಕತ್ತರಿಸಿದ್ದು 


೩೩ 


ಗರಿಯನ್ನು ಕುರುವಾಯಿ ಕತ್ತರಿಸಿದ್ದು 
ಕೊಳೆತು ಅಲ್ಲಿಯೇ ಉಳಿಯದಂತೆ ಸೋಸಿ ಸ್ವಚ್ಚ ಮಾಡುತ್ತಾರೆ. ಈ 
ಗಿಡದಲ್ಲಿ ಮೇಲ್ಬಾಗದಲ್ಲಿನ ಎಲೆಯನ್ನು ನೋಡು, ಕುರುವಾಯಿ 
ಹುಳು ಹೇಗೆ ಗರಿಯನ್ನು ಕತ್ತರಿಸಿ ಚಿತ್ರದಂತೆ ಮಾಡಿದೆ, ಹೀಗೆ ಎಲೆ 
ಗಳು ನಾಶವಾದರೆ ಗಿಡದಲ್ಲಿ ಕಾಯಿ ಕಡಿಮೆಯಾಗುವುದು. 

ವಸಂತ 'ಸ್ಟೇ ' ಅಂದಿರಲ್ಲ ಹಾಗೆ ಅಂದರೇನು ? 

ತಂದೆ - ಮನೆಗಳಿಗೆ ಡಿ. ಡಿ . ಟಿ. ಹೊಡೆಯಲು ಬರುವುದನ್ನು 
ನೋಡಿದ್ದೀಯಲ್ಲವೆ ? 

ವಸಂತಹೌದುನೋಡಿದ್ದೇನೆ. 


೩೪ 


ತಂದೆ ಔಷಧಿಯನ್ನು ಯಂತ್ರದಿಂದ ಆ ರೀತಿ ಚಿಮುಕಿಸುವು 
ದಕ್ಕೇ ' ಸೈ ' ಮಾಡುವುದು ಎಂದು ಇಂಗ್ಲಿಷ್‌ನಲ್ಲಿ ಹೇಳುವರು , ಗರಿ 
ಗಳಿಗೆ ಬರುವ ಇನ್ನಿತರ ಚುಕ್ಕೆ ರೋಗ ಮೊದಲಾದುವಕ್ಕೂ ತಕ್ಕ ಕತ್ಯ 
ಔಷಧಿಗಳನ್ನು ' ಸ್ಪೇ ಮಾಡುತ್ತಾರೆ. ಅಡಿಕೆ ಗೊನೆಗೆ 'ಕೊಳೆರೋಗ' 
ಎಂಬ ಹೆಸರಿನ ರೋಗ ಬರುವುದು . ಅದನ್ನೂ ಹೀಗೆಯೇ ಔಷಧಿ 
ಕಳೆಯುತ್ತಾರೆ. ಯಾವ ಯಾವ ರೋಗಕ್ಕೆ ಯಾವ ಯಾವ ಔಷಧಿ 
ಚಿಮುಕಿಸಬೇಕೆಂಬುದಕ್ಕೆ ವ್ಯವಸಾಯ ಇಲಾಖೆಯವರನ್ನು ಕೇಳಿದರೆ 
ಅವರೇ ಬಂದು ತೋಟವನ್ನು ನೋಡಿ, ತೋಟದವರಿಗೆ ಸಲಹೆ 
ಕೊಡುತ್ತಾರೆ. ಅಥವಾ ಅವರೇ ' ಸೈ ' ಮಾಡಿಸಿಕೊಡುತ್ತಾರೆ. 


ತಾಯಿ - ವಸಂತ ಈ ದಿನವೆಲ್ಲ ನೀನು ತೋಟವನ್ನು ತಿರುಗಿ 
ಇಲ್ಲದೆ ನಿಮ್ಮ ತಂದೆಯನ್ನೂ , ನನ್ನನೂ ಸುತ್ತಾಡಿಸಿಬಿಟ್ಟೆ . ಇನ್ನೂ 
ಏನಾದರೂ ತಿಳಿಯುವುದು ಇರುವುದೋ ಅಥವಾ ಮುಗಿಯಿತೋ ? 

ವಸಂತ ಇದೆಯಮ್ಮ , ಇನ್ನೂ ಬಹಳ ಇದೆ : ಒಂದು ಸಲ 
ಪೂರ್ಣ ವಿಷಯ ತಿಳಿದುಬಿಡಬೇಕು. 

ತಾಯಿ - ಹಾಗಾದರೆ ಸ್ವಲ್ಪ ಹೊತ್ತು ಮರದ ನೆರಳಿಗೆ ಕುಳಿತು 
ಕೊಳ್ಳೋಣ 
, ಅಲ್ಲಿಯೆ ನೀನು ನಿಮ್ಮ ತಂದೆಯನ್ನು ಏನು ಕೇಳ 
ಬೇಕೋ ಕೇಳಿ ತಿಳಿದುಕೊ , 

- ಎಲ್ಲರೂ ಒಂದು ಮರದ ನೆರಳಿನಲ್ಲಿ ಕುಳಿತುಕೊಂಡರು . ತಿರುಗಿ 
ತಿರುಗಿ ಆಯಾಸವಾಗಿದ್ದುದರಿಂದ ತಹಸೀಲ್ದಾರರಿಗೂ ಕುಳಿತು 
ಕೊಳ್ಳಬೇಕೆಂಬ ಆಸೆಯಾಗಿತ್ತು . ಆದರೆ ಮಗನ ಕುತೂಹಲವನ್ನು 
ಮುರಿಯಲು ಮನಸ್ಸಿಲ್ಲದೆ ತಿರುಗಾಡಿದ್ದರು. ವಸಂತನಿಗಂತೂ 
ಸ್ವಲ್ಪವೂ ಆಯಾಸವೇ ಕಾಣುತ್ತಿರಲಿಲ್ಲ. ಉತ್ಸಾಹದ ಮುಂದೆ ಆಯಾ 
ಸವೆಲ್ಲಿ ? ಅವನ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳು ಎದ್ದು ಕುಣಿಯು 
ತಿದ್ದವು. ಕುಳಿತುಕೊಂಡ ವೇಲೆ ತಂದೆಯನ್ನು ಕುರಿತು “ ಅಪ್ಪಾಜಿ, 
ಒಣ ಕೊಬರಿಯನ್ನು ಹೇಗೆ ಮಾಡುತ್ತಾರೆ” ಎಂದನು 


ಅಟ್ಟಕ್ಕೆ ಕಾಯಿ ತುಂಬುತ್ತಿರುವುದು 
ತಂದೆ - ಮಗು, ಕಾಯಿ ಗಿಡದಲ್ಲಿ ಪೂರ್ಣ ಬಲಿತ ಮೇಲೆ 
ಅವನ್ನು ಕೆಡವಿ ತರುವರು , ಆ ಮೇಲೆ ಅದನ್ನು ಅಟ್ಟದ ಮೇಲೆ 
ಹಾಕಿಬಿಡುವರು . 

ವಸಂತ - ಹೂವು ಅರಳಿದ ಮೇಲೆ ಎಷ್ಟು ದಿನಗಳಿಗೆ ಕಾಯಿ 
ಬಲಿಯುತ್ತದೆ. 


೩೬ 


ತಂದೆ - ಇಂದು ಹೂವು ಅರಳಿತೆಂದು ತಿಳಿ, ಅದರಲ್ಲಿರುವ 
ಹೀಚು ಎಳೆನೀರಾಗಿ ಬಲಿತು ಹಣ್ಣಾಗಲು ಒಂಬತ್ತು ತಿಂಗಳು ಬೇಕು. 
ಆಗ ಅವನ್ನು ಕೆಡವುವರು . 

ವಸಂತ - ಅಟ್ಟದ ಮೇಲೆಯೇ ಅವನ್ನು ಏಕೆ ಹಾಕಬೇಕು ? 
ನೆಲದ ಮೇಲೆ ಹಾಕಿದರಾಗದೆ ? 

ತಂದೆ - ನೆಲದ ತಂಪಿಗೆ ಅವು ಸರಿಯಾಗಿ ಕೊಬರಿಯಾಗುವುದಿಲ್ಲ. 
ಕೆಟ್ಟು ಹೋಗುತ್ತವೆ. ಆದ್ದರಿಂದ ಅಟ್ಟದ ಮೇಲೆಯೇ ಹಾಕಬೇಕು. 

ಒಂಬತ್ತು ತಿಂಗಳು ಹತ್ತು ತಿಂಗಳು ಅಟ್ಟದ ಮೇಲೆ ಹಾಕಿದರೆ 
ಒಳಗಿನ ನೀರೆಲ್ಲ ಬತ್ತಿ ಕೊಬರಿಯು ಒಣಗಿ ಕಾಯಿಯನ್ನು ಹಿಡಿದು 


NO 


ಕಾಯಿ ಸುಲಿದು ಪೇಟೆಗೆ ಸಾಗಿಸುವುದು . 


೩೭ 


- ಅಲುಗಾಡಿಸಿದರೆ ' ಗುಟು ಗುಟು' ಎಂಬ ಧ್ವನಿಯು ಬರುವುದು, 
- ಆಗಲೆ ಕೊಬರಿ ಆಗಿದೆಯೆಂದು ಗೊತ್ತು . ಆ ಮೇಲೆ ಅವನ್ನು 
ಸುಲಿದು, ಕಾಯಿ ಒಡೆದು ಕೊಬರಿಯನ್ನು ಹೊರಗೆ ತೆಗೆಯುವರು, 
ಆ ಮೇಲೆ... .. ... . 

ವಸಂತ ಆ ಮೇಲೇನು ಚೀಲಗಳಲ್ಲಿ ತುಂಬಿ ಪೇಟೆಗೆ ಲಾರಿ 
- ಗಳಲ್ಲಿ ಮತ್ತು ಗಾಡಿಗಳಲ್ಲಿ ಸಾಗಿಸುವರು . ಅಲ್ಲವೆ ಅಪ್ಪಾಜಿ ? 

ವಸಂತಹೌದು ನೀನೆಲ್ಲ ತಿಪಟೂರು ಪೇಟೆಯಲ್ಲಿ ನೋಡಿ 
- ದೀಯೆ, ಹಳ್ಳಿಗಳಿಂದ ಹೇರಿ ಹೇರಿ ಬರುವುದನ್ನು ! ಅಲ್ಲವೆ ? 

* ವಸಂತ - ಹೌದು ಅಲ್ಲಿ ರೆಗ್ಯುಲೇಟೆಡ್ ಮಾರ್ಕೆಟ್ಟಿಗೆ ಬರುತ್ತವೆ. 
ಆ ಮೇಲೆ ಮಾರಾಟವಾಗಿ ರೈಲುಗಳಲ್ಲಿ, ಲಾರಿಗಳಲ್ಲಿ ಎಲ್ಲ ಕಡೆಗೂ 


ಕಾಯಿ ಸುಲಿಯುವುದು 


೩೮ | 


ಹೋಗುತ್ತವೆ ಅಷ್ಟೆ . ಅಪ್ಪಾಜಿ, ರೆಗ್ಯುಲೇಟೆಡ್ ಮಾರ್ಕೆಟ್ ' 
ಇದೆಯಲ್ಲ ಅಲ್ಲಿಯೇ ಎಲ್ಲವೂ ವ್ಯಾಪಾರಕ್ಕೆ ಬರುತ್ತವಲ್ಲ ಏಕೆ ? 

ತಂದೆ - ರೈತರಿಗೆ ಸರಿಯಾದ ಬೆಲೆ ಸಿಗಬೇಕು. ತೂಕ, ಅಳತೆ 
ಗಳಲ್ಲಿ ಮೋಸವಾಗಬಾರದು ಎಂದು ಸರಕಾದವರು ಮಾರಾಟ 
ಮಾಡುವ ಸ್ಥಳಗಳನ್ನು ದೊಡ್ಡ ದೊಡ್ಡ ಊರುಗಳಲ್ಲಿ ಮಾಡಿರು 
ತಾರೆ. ಅಲ್ಲಿ ಮಾರಾಟ ಮಾಡಿದರೆ ನ್ಯಾಯವಾದ ಬೆಲೆ ರೈತರಿಗೆ 
ಸಿಗುತ್ತದೆ. 

ವಸಂತ ಬೆಳೆದ ಕಾಯಿಯೆಲ್ಲವನ್ನು ಒಣ ಕೊಬರಿಯನ್ನೇ 
ಮಾಡುವುದಿಲ್ಲ. ಹಾಗೆ ಮಾಡಿದರೆ ಚೆನ್ನಾಗಿರುತ್ತದಲ್ಲವೆ ಅಪ್ಪಾಜಿ ? 

ತಂದೆ - ತೆಂಗಿನಕಾಯಿ ನಿತ್ಯ ಮನುಷ್ಯನಿಗೆ ತಿನ್ನಲು ಬೇಕು. 
ರೈತನು ಒಣಕೊಬರಿಗಾಗಿ ೯ - ೧೦ ತಿಂಗಳು ಕಾಯಬೇಕು. ಹಸಿ 


} 


{ } 


YA 


O @ LILO 


# 


M 


ತಂಗಿನ ಉತ್ಪನ್ನ ವಸ್ತುಗಳು 


ಕೊಬರಿಯ ಕಾಯನ್ನು ಕಾಯಿ ಬಲಿತಾಗ ಕಿತ್ತು ಸುಲಿದು ಆಗಲೆ 
ಮಾರಾಟಮಾಡಿ ಹಣ ಪಡೆಯ ಬಹುದು , ಅಡಿಗೆಗೆ , ಊಟಕ್ಕೆ , 
ದೇವರಿಗೆ, ಮದುವೆ ಮುಂಜಿಗಳಲ್ಲಿ ಫಲದಾನ ಮಾಡಲಿಕ್ಕೆ ಹಸಿಯ 
ಕೊಬರಿಯ ಕಾಯಿಯನ್ನೇ ಉಪಯೋಗಿಸುತ್ತಾರೆ. ಅದು ರುಚಿ 
ಯಾಗಿಯೂ ಇರುತ್ತದೆ. ಜನ ಹಸಿಯ ಕೊಬರಿಯನ್ನು ದಿನ ದಿನದ 
ಉಪಯೋಗಕ್ಕೆ ಹೆಚ್ಚಾಗಿ ಕೊಳ್ಳುತ್ತಾರೆ. 

ವಸಂತ ಅದೂ ನಿಜವೆ : ಜನಕ್ಕೆ ಬೇಕಾದುದನ್ನು ಕೊಡ 
ಬೇಕು. ಇನ್ನೊಂದು ವಿಷಯ : ಅಪ್ಪಾಜಿ, ಗರಿಯಲ್ಲಿರುವ ಕಡ್ಡಿ 
ಗಳನ್ನು ಸುಲಿದು ಸುಲಿದು ಹೊರೆ ಕಟ್ಟಿ ಮಾರಾಟ ಮಾಡುತ್ತಾರಲ್ಲ ! 
ಅವು ಏತಕ್ಕೆ ಬರುತ್ತವೆ ? 

ತಂದೆ - ವಸಂತ , ನಾನು ಮೊದಲೇ ಹೇಳಿದೆ : ತೆಂಗಿನ ಗಿಡಕ್ಕೆ 
ಕಲ್ಪವೃಕ್ಷವೆನ್ನುತ್ತಾರೆ ಎಂದು. ಈ ಗಿಡದ ಎಲ್ಲ ಭಾಗಗಳೂ ಮನುಷ್ಯನ 
ಉಪಯೋಗಕ್ಕೆ ಬರುತ್ತವೆ. ಕಡ್ಡಿ , ಚಿಪ್ಪು , ಸಿಪ್ಪೆ , ಒಣ ಮರ, ಗರಿ 
ಮೊದಲಾದುವನ್ನು ಕೈಗಾರಿಕೆಯ ಕುಶಲತೆಯಿಂದಲೂ ಯಂತ್ರ 
ಗಳಿಂದಲೂ ಅನೇಕ ಉಪಯುಕ್ತ ಸಾಮಗ್ರಿಗಳನ್ನಾಗಿ ಮಾಡಿ ಕೊಳ್ಳು 
ತಾರೆ. ಒಂದೊಂದಾಗಿ ಕೇಳು. 


FACTOR 


AN!) 


Silvg by kis 


ಈ ಕೆಕ್ಕೆ : ಎ ರ್ಖಾನೆ ! 


ತೆಂಗಿನ ಉತ್ಪನ್ನ ವಸ್ತುಗಳು 


೪೦ 


ದಿಮೆಗಳಿಂದ ಮನೆಗೆ ತೊಲೆ, ಜಂತಿಗಳನ್ನು ಮಾಡುವರು . 
ಗರಿಗಳನ್ನು ಹಂಚುಗಳಿಗೆ ಬದಲಾಗಿ ಮನೆ- ಗುಡಿಸಲುಗಳಿಗೆ ಹೆಚ್ಚು 
ತಾರೆ. ತಡಿಕೆ ಕಟ್ಟುತ್ತಾರೆ. ಚಾಪೆ ಮಾಡಿಕೊಳ್ಳುತ್ತಾರೆ. ಕಡ್ಡಿ 
ಗಳಿಂದ ಪೊರಕೆ (ಕಸಬರಿಗೆ) ಗಳನ್ನು ಮಾಡುತ್ತಾರೆ. ಹಸಿಯ ಕೊಬರಿ 
ಯನ್ನು ತೆಗೆದು ಒಣಗಿಸಿ, ಮತ್ತು ಕಾಯಿಯಲ್ಲೇ ಒಣಗಿದ ಕೊಬರಿ 
ಇವುಗಳಿಂದ ಎಣ್ಣೆಯನ್ನು ಗಾಣದಿಂದಲೂ , ಯಂತ್ರಗಳಿಂದಲೂ 
ತಯಾರು ಮಾಡುತ್ತಾರೆ. 

ಎಣ್ಣೆಯಲ್ಲಿ ಸುವಾಸನೆಯ ಪದಾರ್ಥಗಳನ್ನು ಹಾಕಿ ವಿವಿಧ 
ರೀತಿಯ ಸುಗಂಧ ತೈಲಗಳನ್ನು ಮಾಡುತ್ತಾರೆ. ಸೋಪು ಮಾಡು 
ವುದಕ್ಕೆ ಕೊಬರಿ ಎಣ್ಣೆಯ ಉಪಯೋಗ ಬಹಳ , ಚಿಪ್ಪಿನಿಂದ ಸೌಟು, 
ಭರಣಿ, ಅಂಗಿಯ ಗುಂಡಿ, ಕೈಗುಂಡಿ, ಕೋಟಿನ ಗುಂಡಿಗಳು , ಸರಪಳಿ 
ಮೊದಲಾದುವನ್ನು ಮಾಡುತ್ತಾರೆ. ಚಿಪ್ಪ ಕರಟವನ್ನು ಸುಟ್ಟು ಭಟ್ಟಿ 
ಇಳಿಸಿ, ಒಂದು ತರದ ಎಣ್ಣೆ ತೆಗೆಯುತ್ತಾರೆ. ಇದು ಟಾರೆಣ್ಣೆಯಂತೆ 
ಉಪಯೋಗಕ್ಕೆ ಬರುತ್ತದೆ. ಅಲ್ಲದೆ ಚಿಪ್ಪನ್ನು ಸುಟ್ಟು ಇದ್ದಿಲು 
ಮಾಡುತ್ತಾರೆ. ಈ ಇದ್ದಿಲು ಬಹಳ ಕಾವು. ಈ ಇದ್ದಿಲಿನಿಂದಲೇ 
ಒಳ್ಳೆಯ ಮಸಿಯನ್ನು ಅಥವಾ ಶಾಯಿಯನ್ನು ತಯಾರು ಮಾಡ 
ಬಹುದು. ಸಿಪ್ಪೆಯ ಉಪಯೋಗವಂತೂ ಅಪ್ಪಿಪ್ಪಲ್ಲ. ಅದರ 
ನಾರಿನಿಂದ ಹುರಿ, ಹಗ್ಗ , ಬೆಳ್ಳು , ಹಗ್ಗ ದ ಚಾಪೆ, ಜಮಖಾನೆ, ಚೀಲ, 
ಕಾಲು ಒರೆಸುವ ತಟ್ಟು , ಮೈ ತಿಕ್ಕುವ ಕುಂಚ, ಬಣ್ಣ ಬಳಿಯುವ 
ಚಿಕ್ಕ ದೊಡ್ಡ ಕುಂಚಗಳು (ಬ್ರಷ್‌ಗಳು) ಮೊದಲಾದುವನ್ನು ಮಾಡು 
ತಾರೆ. ಇದರ ಕೈಗಾರಿಕೆಯ ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೊಚ್ಚಿ 
ಯಲ್ಲಿವೆ. ಇತ್ತೀಚೆಗೆ ನಮ್ಮ ತಿಪಟೂರು ಅರಸೀಕೆರೆಗಳಲ್ಲೂ ಕೆಲವು 
ಕೈಗಾರಿಕೆಗಳು ತಲೆಯೆತ್ತಿವೆ. 

ವಸಂತ ಅಪ್ಪಾಜಿ, ಸಿಪ್ಪೆಯಿಂದ ನಾರನ್ನು ಹೇಗೆ ಮಾಡುವುದು ? 

ತಂದೆ ಸಿಪ್ಪೆಯನ್ನು ನೀರಿನಲ್ಲಿ ಕೊಳೆಹಾಕಿ ಚೆನ್ನಾಗಿ ಕೊಳೆತ 
ಮೇಲೆ ಹೊರಗೆ ತೆಗೆದು ಬಡಿದು ಹೊಲಸನ್ನೆಲ್ಲ ತೆಗೆದು, ನೀರಿನಲ್ಲಿ 
ತೊಳೆದು ಒಣಗಿಸುವರು. ಆಗ ನಾರಾಗುವುದು. ಇದಕ್ಕೆ ಕದವ , 
ಜುಂಗು ಎಂದೂ ಕರೆಯುವರು . 


೪೧ 


ತೆಂಗಿನ ನಾರಿನ ಹುರಿಯನ್ನು ಮಾಡುತ್ತಿರುವುದು 
ತಂದೆ - ನೂಲುವ ಹಂಜಿಯನ್ನು ಮನೆಯಲ್ಲಿ ನಿಮ್ಮ ಅಜ್ಜಿ 
ಹೇಗೆ ಮಾಡುತ್ತಾರೆಂಬುದನ್ನು ನೋಡಿದ್ದೀಯಲ್ಲವೆ ? 

ವಸಂತ - ಅರಳೆಯನ್ನು ಬಿಲ್ಲಿನಿಂದ ಹೊಡೆದು ಹಿಂಜಿ ಆಮೇಲೆ 
ಕಡ್ಡಿಗೆ ಸುತ್ತಿ ಮಣೆಯಿಂದ ತಿಕ್ಕಿ ಹಂಜಿ ಮಾಡಿಕೊಂಡು ಆಮೇಲೆ 
ದಾರ ತೆಗೆಯುತ್ತಾಳೆ ಅಜ್ಜಿ , 

ತಂದೆ ತೆಂಗಿನ ಹುರಿ ಮಾಡುವಾಗಲೂ ಹಾಗೆಯೇ , ಅದರ 
ನಾರನ್ನು ಹಿಂಜಿ ಅದರ ತೊಡಕ ( ಸಿಕ್ಕನ್ನು) ನ್ನೆಲ್ಲ ಸರಿಪಡಿಸಿ ಹುರಿ, 
ಮಾಡುತ್ತಾರೆ. ಎರಡು ಮೂರು ಹುರಿಗಳನ್ನು ಸೇರಿಸಿ ದಪ್ಪ ಹಗ್ಗ 
ಮಾಡುತ್ತಾರೆ. ಎರಡು ಮೂರು ದಪ್ಪ ದಪ್ಪ ಹಗ್ಗಗಳನ್ನು ಕೂಡಿಸಿ 
ಹೊಸೆದು ಸೆಳು ( ಹೊರಜಿ) ಮಾಡುತ್ತಾರೆ. ಬೆಳ್ಳುಗಳನ್ನು ತೇರು 
ಎಳೆಯಲು, ಕಪಿಲೆಯಿಂದ ನೀರೆತ್ತಲು ಉಪಯೋಗಿಸುತ್ತಾರೆ. 

ವಸಂತ - ಅಪ್ಪಾಜಿ, ತೆಂಗಿನ ಉಪಯೋಗ ಎಷ್ಟು ! ಅಬ್ಬಬ್ಬಾ ! 
ಇಷ್ಟೊಂದು ವಿಷಯ ನನಗೆ ತಿಳಿದಿರಲಿಲ್ಲ. ನಾನು ಮುಂದೆ ದೊಡ್ಡವ 


೪೨ 


ನಾದ ಮೇಲೆ ವ್ಯವಸಾಯ ಮಾಡುತ್ತೇನೆ. ತೆಂಗನ್ನೇ ಬೆಳೆಯು 
ತೇನೆ. 

ಎಂದ ಮಗನ ಮಾತನ್ನು ಕೇಳಿ ತಂದೆಗೆ ನಗು ಬಂತು , ತಾಯಿ 
ಯಂತೂ ಬಹುವಾಗಿ ನಕ್ಕಳು. “ ಆಗಲಿ ಮಗು ನೀನು ವ್ಯವಸಾಯ 
ಗಾರನೇ ಆಗುವಿಯಂತೆ , ವ್ಯವಸಾಯಗಾರನಾಗಿ ತೆಂಗನ್ನೇ ಬೆಳೆಯು 
ವಿಯಂತೆ. ” 

ವಸಂತ ಗಾದೆಯನ್ನೇ ನೀವು ಹೇಳಿದಿರಲ್ಲಮ್ಮ , “ ತೆಂಗು ಬೆಳೆ , 
ಬಡತನ ಕಳೆ?” “ ತೆಂಗು ಬಡತನ ಹಿಂಗು ” ಎಂದು . ತೆಂಗು ಬೆಳೆದು 
ನಾನೂ ಶ್ರೀಮಂತನಾಗುತ್ತೇನೆ. ನಮ್ಮ ದೇಶದ ಸಂಪತ್ತನ್ನೂ ಹೆಚ್ಚಿಸು 
ತೇನೆ. 

ಎಣ್ಣೆ ಸೋಪು 
, ಹಗ್ಗ ಸೆಳು ಗುಂಡಿ ಸೌಟು ಬಟ್ಟಲು | 
ಕುಂಚ, ಭರಣಿ, ಚಾಪೆ, ಚೀಲ, ತೊಲೆಯು ಮನೆಯಕಟ್ಟಲು|| 
ತೆಂಗು ಜೀವನಕ್ಕೆ ಬಹಳ ವಸ್ತುವನ್ನು ಕೊಡುವುದು | 
ಅದನ್ನು ಬೆಳೆದ ರೈತ ಜನಕೆ ಸರ್ವ ಸುಖವು ಸಿಗುವುದು | 


ವಸಂತ - ಅಪ್ಪಾಜಿ, ನಮ್ಮ ಕರ್ನಾಟಕದಲ್ಲಿ ತೆಂಗು ಬೆಳೆಯುವ 
ಪ್ರದೇಶಗಳು ಯಾವುವು ? 

ತಂದೆ ವಸಂತ, ನಮ್ಮ ಕನ್ನಡ ದೇಶದಲ್ಲಿ ತೆಂಗು ಸಾಕಾದಷ್ಟು 
ಬೆಳೆಯುತ್ತದೆ. ಪಶ್ಚಿಮದ ಸಮುದ್ರದ ದಂಡೆಯುದ್ದಕ್ಕೂ ಇರುವ 
ಕಾರವಾರ ಜಿಲ್ಲಾ , ಮಂಗಳೂರು ಜಿಲ್ಲಾ , ಸಮುದ್ರದಿಂದ ಸ್ವಲ್ಪ 
ದೂರವಿರುವ ಮೈಸೂರು, ಹಾಸನ, ತುಮಕೂರು, ಚಿಕ್ಕಮಗಳೂರು, 
ಚಿತ್ರದುರ್ಗ , ಬೆಂಗಳೂರು, ಮಂಡ್ಯ ಜಿಲ್ಲೆಗಳಲ್ಲಿ ವಿಶೇಷವಾಗಿ ಬೆಳೆಯು 
ತದೆ. ಇದಲ್ಲದೆ ಇನ್ನೂ ಕೆಲವು ಕಡೆ ಈಗ ಈಗ ಬೆಳೆಯಲು ಪ್ರಾರಂಭಿಸಿ 
ದ್ದಾರೆ. ತಿಪಟೂರು, ಅರಸೀಕೆರೆ. ಮಂಗಳೂರು, ಕಾರವಾರ, 
ಕುಮಠಾ, ಭಟಕಳ, ಹೊನ್ನಾವರ , ಹೊಸದುರ್ಗ ಮೊದಲಾದ ಊರು 
ಗಳು ತೆಂಗಿನಕಾಯಿ ಕೊಬರಿಗಳ ಮಾರಾಟದ ಕೇಂದ್ರಗಳೆನಿಸಿವೆ. ಇಲ್ಲಿಂದ 
ಹೊರಗಡೆ ಒಣ ಕೊಬರಿ , ತೆಂಗಿನಕಾಯಿಗಳು ರಫ್ತಾಗಿ ಹೋಗುವುವು. 


21 


ವಸಂತ ನಮ್ಮ ಭಾರತ ದೇಶದಲ್ಲಿ ಯಾವ ಯಾವ ಭಾಗದಲ್ಲಿ 
ಬೆಳೆಯುತ್ತದೆ ? 

ತಂದೆ ನಮ್ಮ ಭಾರತದಲ್ಲಿ ಕೇರಳ , ಬೊಂಬಾಯಿ , ಮದ್ರಾಸ್ , 
ಆಂಧ್ರಪ್ರದೇಶ, ಗೋವಾಗಳಲ್ಲಿ ಹೆಚ್ಚಾಗಿಯೂ , ಅಸ್ಸಾಮ್, 
ಒರಿಸ್ಸಾ , ಪಶ್ಚಿಮ ಬಂಗಾಳ ದೇಶಗಳಲ್ಲಿ ಸ್ವಲ್ಪ ಸ್ವಲ್ಪವಾಗಿಯೂ 


( ಭಾರತದಲ್ಲಿ ತೆಂಗು 
ಬೆಳಯುವ ಪದಕಗಳು. 

By C 12 


ಆನಾವು 


ಬೊಂಬಾಯಿ, 


ಪಶ್ಚಿವ 


ಬಂಗಾಳ. 


ಅರಬ್ಬಿ 
ಸಮುದ್ರ 


ಬಂಗಾಳಕೊಲ್ಲಿ 


అందమందించగళు 
. 


ಮದ್ದಾನುವಾಂತ 
. 


೩೨ 


ಭಾ ರ ತ 
ಬೆಳೆಯುತ್ತದೆ. ಅಂಡಮಾನ ದ್ವೀಪ, ಲಕ್ಷ ದ್ವೀಪಗಳಲ್ಲೂ ಬೆಳೆಯು 
ಇದೆ -ಕೇರಳ ದೇಶದಲ್ಲಿ ತೋಟಗಳಲ್ಲಿ ಅಷ್ಟೇ ಅಲ್ಲ, ಮನೆಯ 
ಮುಂಭಾಗ, ಹಿತ್ತಿಲು, ಮುಂಚಿ - ಎಲ್ಲೆಲ್ಲಿ ಸ್ಥಳವಿದೆಯೋ ಅಲ್ಲೆಲ್ಲಾ 
ತೆಂಗನ್ನು ನೆಡುತ್ತಾರೆ. ಅಲ್ಲಿನ ಜನಜೀವನವೆಲ್ಲ ತೆಂಗಿನ ಬೆಳೆಯೊಡನೆ 
ಹೊಂದಿಕೊಂಡಿದೆ. ಕೇರಳ ದೇಶದಲ್ಲಿರುವ ಕೊಚ್ಚಿಯಲ್ಲಿಯೆ ಕೊಬ್ರಿ 
ಯೆಣ್ಣೆ , ಹುರಿ ಹಗ್ಗ ಮೊದಲಾದುವುಗಳ ಕಾರ್ಖಾನೆ ಇರುವುದು. 


ಅದು ಸಮುದ್ರದ ದಂಡೆಗೆ ಇದೆ. ಒಳ್ಳೆಯ ಬಂದರೂ ಆಗಿದೆ. 
ತೆಂಗಿನ ಬೆಳೆಯಿಂದ ಉತ್ಪತ್ತಿಯಾದ ಸಾಮಾನುಗಳೆಲ್ಲ ಈ ಬಂದರಿನ 
ಮೂಲಕವೇ ಹೊರಗೆ ಮಾರಾಟಕ್ಕೆ ರಫ್ತು ಆಗುತ್ತವೆ. ಈ ದೇಶ 
ದಲ್ಲಿರುವ 'ಎರ್ಣಾಕುಳಂ' ಎಂಬ ಊರಿನಲ್ಲಿ ಭಾರತ ಸರಕಾರದವರು 
ತೆಂಗಿನ ಬೆಳೆಯ ಸಂಶೋಧನಾ ಕೇಂದ್ರವೊಂದನ್ನು ಮಾಡಿದ್ದಾರೆ. 
ತೆಂಗಿನ ಬೆಳೆಯ ಬಗೆಗೆ ಅನೇಕ ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. ತೆಂಗಿನ 
ಬೆಳೆಗೆ ಸಂಬಂಧಿಸಿದ ಯಾವ ವಿಷಯ ಬೇಕಾದರೂ , ಯಾವ ಸಂಶಯ 
ಬಂದರೂ ಅವರಿಗೆ ಬರೆದರೆ ಅವರು ವಿಷಯ ತಿಳಿಸುತ್ತಾರೆ. ಮತ್ತು 
ಸಂಶಯ ನಿವಾರಿಸುತ್ತಾರೆ. ಇತ್ತೀಚೆಗೆ ಕಾಸರ ಗೋಡಿನಲ್ಲಿ ತೆಂಗಿನ 
ಸಂಶೋಧನಾ ಕೇಂದ್ರ ತೆರೆದಿದ್ದಾರೆ. 


ಮನೆಯ ಮುಂಭಾಗದಲ್ಲಿ ತೆಂಗಿನ ಗಿಡವಿರುವುದು 
ವಸಂತ... ಅಪ್ಪಾಜಿ ತಿಪಟೂರು, ಅರಸೀಕೆರೆಗಳು ತೆಂಗಿನ 
ಬೆಳೆಯ ಪ್ರದೇಶದ ಕೇಂದ್ರಗಳು , ಆದರೆ ಇಲ್ಲಿ ಕೊಚ್ಚಿಯಲ್ಲಿ ಇದ್ದ 


೪೬ 


ಹಾಗೆ ಕೊಬ್ರಿಯೆಣ್ಣೆ ಕಾರ್ಖಾನೆಯಾಗಲಿ, ನಾರು ಹುರಿ ಕಾರ್ಖಾನೆ 
ಯಾಗಲಿ ಇಲ್ಲವಲ್ಲ ! 

ತಂದೆ ವಸಂತ ಇಲ್ಲಿನ ಕೊಬ್ರಿ , ಕಾಯಿಗಳು , ಇಲ್ಲಿ ಭೂಮಿಯ 
ಗುಣದಿಂದಾಗಿ ಬಹಳ ರುಚಿಯಾದವಾಗಿವೆ. ಆದ್ದರಿಂದ ಇವು ಕೇವಲ 
ತಿನ್ನಲಿಕ್ಕೆ ನಮ್ಮ ದೇಶದ ಎಲ್ಲ ಭಾಗಗಳಿಗೆ ರವಾನೆಯಾಗುತ್ತಿವೆ. 
ಆದ್ದರಿಂದಲೇ ಬೇಕಾದಷ್ಟು ಹಣ ಇವರಿಗೆ ಬರುತ್ತಿರುವಾಗ ಎಣ್ಣೆಯ 
ಕಾರ್ಖಾನೆಯನ್ನು ಇವರು ಮಾಡಿಲ್ಲವೆಂದು ಕಾಣುತ್ತದೆ. ಅಲ್ಲದೆ 
ಕೇರಳ ದೇಶಕ್ಕಿಂತ ಈ ದೇಶದಲ್ಲಿ ತೆಂಗಿನಕಾಯಿ , ಕಡಿಮೆ . ಇಷ್ಟಾದರೂ 
ತಿಪಟೂರು ಅರಸೀಕೆರೆಗಳಲ್ಲಿ, ಕುಮಠಾ ಮೊದಲಾದ ಕಡೆಗಳಲ್ಲಿ ಗಾಣ 
ದಿಂದಲೂ , ಸಣ್ಣ ಸಣ್ಣ ಯಂತ್ರಗಳಿಂದಲೂ ತಕ್ಕಷ್ಟು ಎಣ್ಣೆ ತೆಗೆಯು 
ತಾರೆ. ಚಿಕ್ಕ ಚಿಕ್ಕ ಕೈಗಾರಿಕೆಗಳಾದ್ದರಿಂದ ನಿನ್ನ ಕಣ್ಣಿಗೆ ಬಿದ್ದಿರಲಿಕ್ಕಿಲ್ಲ. 
ಇನ್ನು ನಾರು , ಹುರಿ, ಹಗ್ಗದ ಕಾರ್ಖಾನೆಯ ಬಗ್ಗೆ ನೀನುಕೇಳಿದ್ದು 
ನಿಜವೆ ಆಗಿದೆ. ಆದರೆ ಇಲ್ಲಿ ನೀರು ಕಡಿಮೆ , ನಾರಿನ ಕೆಲಸಕ್ಕೆ ನೀರು 
ಬಹಳ ಬೇಕು. 

ವಸಂತ ನೀರೇಕೆ ಬಹಳ ಬೇಕು, ಅಪ್ಪಾಜಿ. 


ತಂದೆ - ತೆಂಗಿನ ಸಿಪ್ಪೆಯನ್ನು ಕೊಳೆ ಹಾಕಲು ಪುನಃ ಅದನ್ನು 
ತೊಳೆಯಲು ನೀರು ಹೆಚ್ಚು ಇದ್ದರೆ ಸಾಧ್ಯ , ಕೇರಳ ದೇಶದಲ್ಲಿಯಾದರೂ 
ಹೆಚ್ಚಾಗಿ ನೀರಿದೆ . ಅದು ಪಶ್ಚಿಮ ಘಟ್ಟದ ಪ್ರದೇಶ, ಮಳೆ ಬಹಳ 
ಬೇಕಾದಷ್ಟು ಹೊಳೆ ಹಳ್ಳಗಳು ಇವೆ . ಆದ್ದರಿಂದ ಅಲ್ಲಿ ತೆಂಗಿನ ಸಿಪ್ಪೆ 
ಯನ್ನು ತೊಳೆಯಲು ಅನುಕೂಲವಿದೆ. ಈ ಚಿತ್ರವನ್ನು ನೋಡು. 
ಇದರಲ್ಲಿ ತೆಂಗಿನ ಮೊಟ್ಟೆಗಳನ್ನು ತೋಟದಿಂದ ದೋಣಿಗಳಲ್ಲಿ ಹೇರಿ 
ಕೊಂಡು ಕೊಳೆ ಹಾಕುವ ಸ್ಥಳಕ್ಕೆ ಒಯುತ್ತಿದ್ದಾರೆ. ಇಷ್ಟೇ ಅಲ್ಲ , 
ಇಲ್ಲಿನ ಹೊಳೆಗಳೇ ಮೊದಲಾದವು ದೋಣಿಗಳಲ್ಲಿ ಸಾಮಾನು ಸಾಗಿಸುವ 
ದಾರಿಯೂ ಆಗಿವೆ . ಈ ಚಿತ್ರದಲ್ಲಿ ಹೇಗೆ ಸಾಮಾನುಗಳನ್ನು ಹೊಳೆ 
ಯಲ್ಲಿ ದೋಣಿಗಳ ಮೇಲೆ ಸಾಗಿಸುತ್ತಿದ್ದಾರೆ. ಸುತ್ತಲೂ ಕಾಣುವ 
ತೆಂಗಿನ ತೋಟಗಳನ್ನು ನೋಡು. ಇವೆಲ್ಲ ಕೇರಳ ದೇಶದ ದೃಶ್ಯ 
ಗಳು . 


ವಸಂತ - ಅಪ್ಪಾ , ಈ ದೃಶ್ಯಗಳು ಬಹಳ ಚೆನ್ನಾಗಿವೆ . ಎತ್ತೆ 
ತಲೂ ತೆಂಗೇ ತೆಂಗು - ತೆಂಗಿನ ಬೆಳೆಯೊಡನೆ ಇತರ ಜೀವನವೆಲ್ಲ 
ಹೊಂದಿಹೋಗಿದೆ ಎನ್ನಬಹುದು, 

ತಾಯಿ - ವಸಂತ; ಹೊತ್ತು ಮುಳುಗುತ್ತ ಬಂದಿತು . ಇನ್ನು 
ಮನೆಗೆ ಹೋಗೋಣವೇ ? ಅಥವಾ ಇನ್ನೂ ನಿನ್ನ ಪ್ರಶ್ನೆಗಳೇನಾದರೂ 
ಇದೆ . 

ಆಗ ವಸಂತ ನಗುತ್ತ “ ಇಲ್ಲ , ಅಪ್ಪಾ ಎಲ್ಲಾ ಮುಗಿಯಿತು. 
ದಾರಿಯುದ್ದಕ್ಕೂ ಬೇಕಾದರೆ ಕೇಳುತ್ತೇನೆ. ಅಪ್ಪಾಜಿ, ಇನ್ನು 
ಹೋಗೋಣ” ಎಂದು ಎಲ್ಲರೂ ಎದ್ದು ಹೊರಡಲು ಅನುವಾದರು . 
ವಸಂತ ತೋಟಿಗನನ್ನು ಕರೆದು ಅವನಿಗೆ ನಮಸ್ಕಾರ ಹೇಳಿದನು. 
ಮನೆಯ ಕಡೆ ಹೊರಟನು . ದಾರಿಯುದ್ದಕ್ಕೂ ವಸಂತನ ತಲೆಯಲ್ಲಿ 
ತೆಂಗು , ಅದರ ಬೆಳೆ , ಇವುಗಳ ಬಗ್ಗೆ ಏನೇನೋ ವಿಚಿತ್ರವಾದ ಆಲೋ 
ಚನೆಗಳು ತೋರ ಹತ್ತಿದವು. ತಂದೆಯು ಮಗನ ಈ ಆಲೋಚನೆಗೂ , 
ಕುತೂಹಲ ಬುದ್ಧಿಗೂ ಮೆಚ್ಚಿದರು , ತಾಯಿ ಸಂತೋಷ ಪಟ್ಟರು. 
ದಾರಿಯಲ್ಲಿ ಬರುವಾಗ ತಂದೆಯು ವಸಂತನಿಗೆ , ವಸಂತ “ನೀನು ಇದು 
ವರೆಗೆ ತೆಂಗಿನ ಮರವನ್ನು ನೋಡಿದೆ ಇದರಂತೆಯೆ ಇರುವ ಮರ 
ಗಳಾವುವು ಹೇಳಬಲ್ಲೆಯಾ” ಎಂದರು. ವಸಂತ ಈಚಲು, ಅಡಿಕೆ 
ಮರಗಳ ಹೆಸರು ಹೇಳಿದನು, ತಂದೆಯು ಹೌದು ಅವು ಇದೇ ಜಾತಿಯ 
ಮರಗಳು . ಆದರೆ ಇನ್ನೂ ಇವೆ ಎಂದು ಹೇಳಿ ಬಗನಿಮರ, ತಾಳೆ 
ಮರ, ಉತ್ತಮರಗಳ ಹೆಸರು ಹೇಳಿದರು. ಅವುಗಳ ಉಪಯೋಗ 
ಗಳನ್ನು ನಿಮ್ಮ ಉಪಾಧ್ಯಾಯರನ್ನು ಕೇಳಿ ತಿಳಿದುಕೊ ಎಂದೂ ಹೇಳಿ 
ದರು. 

ಅಷ್ಟರಲ್ಲಿ ಊರು ಸಮೀಪಿಸಿತು. ಆಗ ವಸಂತನಿಗೆ ಇನ್ನೊಂದು 
ಪ್ರಶ್ನೆಯನ್ನು ಕೇಳಬೇಕೆನಿಸಿತು, ತಂದೆಯನ್ನು ಕುರಿತು, “ಅಪ್ಪಾ , 
ಈ ತೆಂಗು ನಮ್ಮ ಭಾರತ ದೇಶದಲ್ಲಿ ಮಾತ್ರ ಬೆಳೆಯುತ್ತದೆ ಅಥವಾ 
ಇನ್ನೆಲ್ಲಿಯಾದರೂ ಬೆಳೆಯುವುದೊ ಎಂದನು . ತಾಯಿ “ ಅಯ್ಯಾ 
ಮಹಾರಾಯ , ಸಾಕು ನಡೆ ನಾಳೆಯ ದಿನ ಮತ್ತೆ ನಿಮ್ಮ ತಂದೆಯನ್ನು 


ರ್೪ 


h 


#KAಜy 


ಈಚಲು ಉತ್ಪತ್ತಿ 


ಬಗನಿ. 
ತೆಂಗಿನ ಬಳಗದ ಮರಗಳು 


ಕೇಳುವಿಯಂತೆ ” ಎಂದರು ನಗುತ್ತ , ಆಗ ತಹಸೀಲ್ದಾರರು, 
“ಕೇಳಲಿ ಕೇಳಲಿ ಅವನಿಗಿರುವ ಆತುರ ನಮಗೂ ಇದ್ದಿದ್ದರೆ ನಾವೂ 
ಹಾಗೆ ಕೇಳುತ್ತಿದ್ದೆವು. ಅವನಿಗೆ ಉತ್ಸಾಹವು ಅಧಿಕವಾಗಿದೆ. ಆ 
ವಿಷಯ ತಿಳಿಯಲು ವಿಶೇಷ ಇಚ್ಛೆಯಿರುವಾಗ ನಾವೇಕೆ ಹೇಳಬಾರದು ” 
ಎಂದು ಹೆಂಡತಿಗೆ ಹೇಳಿ “ ಮಗು ನಮ್ಮ ಭಾರತದಲ್ಲಿ ಅಷ್ಟೆ 
ಅಲ್ಲ, ಸಿಂಹಳ , ಮಲಯಾ, ಸಿಂಗಪುರ, ಬರ್ಮಾ, ಈಜಿಪ್ಟ್ 


೫೦ 


ನ್ಯೂಝಿಲ್ಯಾಂಡ್ , ದಕ್ಷಿಣ ಅಮೆರಿಕಾ, ಆಫ್ರಿಕಾದ ಮಧ್ಯಭಾಗ, ನ್ಯೂಗಿ 
ನಿಯಾ,ನ್ಯೂಲ್ಯಾ, ಮೊದಲಾದ ದೇಶಗಳಲ್ಲಿ ಕೂಡ ತೆಂಗು ಬೆಳೆಯು 
ತದೆ. ಒಟ್ಟಿನಲ್ಲಿ ಉಷ್ಣವಲಯದಲ್ಲಿ ಬೆಳೆಯುವ ಬೆಳೆ ; ನಡೆ ಮನೆಗೆ 
ಹೋಗಿ ನಕ್ಷೆಯಲ್ಲಿ ಎಲ್ಲ ದೇಶಗಳನ್ನೂ ತೋರಿಸುತ್ತೇನೆ, ಎಂದು ಹೇಳಿ 
ದರು . ಅಷ್ಟರಲ್ಲಿ ಮನೆ ಬಂದಿತು . ಎಲ್ಲರೂ ಮನೆ ಸೇರಿದರು. ವಸಂತ 
ಮಾತ್ರ ಮುಂದೆ ಈ ವಿಚಾರವಾಗಿ ಹೆಚ್ಚು ಹೆಚ್ಚು ಆಲೋಚನೆ 
ಮಾಡುತ್ತ ವಿಷಯ ಸಂಗ್ರಹಿಸತೊಡಗಿದನು. ತಾನು ನೋಡಿ, ಕೇಳಿ 
ತಿಳಿದ ವಿಷಯಗಳನ್ನೆಲ್ಲ ಒಂದು ಪುಸ್ತಕದಲ್ಲಿ ಗುರುತು ಮಾಡಿಟ್ಟು 
ಕೊಂಡನು . 


ಬಳಸಿರುವ ವಿಶೇಷ ಶಬ್ದಗಳು 


ದಿಮೆ 


ನಿವಾರಿಸು 
ನ್ಯೂಝಿಲ್ಯಾಂಡ್ 
ನ್ಯೂ ಗಿನಿಯಾ 


ನೆಡು 


ಅಣಬೆರೋಗ 
ಅಂಡಮಾನ 
ಆಶ್ಚರ 
ಆಸಕ್ತಿ 
ಆತುರ 
ಇಂಡಿ 
ಇಲಾಖೆ 


ಕೇಂದ್ರ 
ಕೊಳೆರೋಗ 
ಗಾದೆ 
ಗಿರಾಕಿ 
ಗೀರು 
ಗುಂಠ 
ಗೂಡ್ಸ್ 
ಗೊಬ್ಬರ 
ಗೊನೆ 
ಚಕ್ರಾಕಾರ 
ಚದರಡಿ 
ಚಮತ್ಕಾರ 
ಚಿಮುಕಿಸು 
ಚುಕ್ಕೆ ರೋಗ 
ಚೆಂದೆಂಗು 


ಈಜಿಪ್ಟ್ 


ಉತ್ಸಾಹ 
ಉಷ್ಣ ವಲಯ 
ಉತ್ಪತ್ತಿ 
ಎರ್ಣಾಕುಳಂ 
ಎಕರೆ 


ಜೀವನ ವೃಕ್ಷ 


ನೆಟ್ಟ ದೃಷ್ಟಿ 
ಪದಾರ್ಥ 
ಪದ್ಧತಿ 
ಪದಿನೆಳಲು 
ಪಂಪ್‌ಸೆಟ್ 
ಪ್ರಕಟಿಸು 
ಪ್ರಾರಂಭ 
ಪುಷ್ಪಮಂಜರಿ 
ಪೂರ್ಣ 
ಪೌಷ್ಟಿಕ 
ಫಲದಾನ 
ಫಲಮಂಜರಿ 
ಫಲಕಾರಿ 
ಫಸಲು 
ಬರ್ಮಾ 
ಬಳಲು 
ಬಂದರು 
ಬ್ರಷ್ 
ಬಿಲ್ಲು 
ಬುಲೆಟಿನ್ 


ಡಿ . ಡಿ . ಟಿ . 


ಕಲ್ಪವೃಕ್ಷ 
ಕನಿಷ್ಟಪಕ್ಷ 


ತತ್ವ 


ಕಟ್ಟು ನಿಟ್ಟು 


ತಲೆಯೆತ್ತು 


ಕುರುವಾಯಿ 
ಕುಂಚ 
ಕೂಬಾ 
ಕೆಡು 
ಕೆಂದೆಂಗು 
ಕೇರಳ 


ತಹಸೀಲ್ದಾರ್ 
ತಾಲ್ಲೂಕು 
ತಿಂಗಳೊಪ್ಪತ್ತು 
ದಲ್ಲಾಳಿ 
ದಕ್ಷಿಣ ಅಮೆರಿಕಾ 
ದೃಶ್ಯ 


ಮಹತ್ವ 


ಮಸಿ 


ವಿಷಯ 
ಶಾಯಿ 
ಶೋಭೆ 
ಸಂಶೋಧನೆ 


ಮಂಡಿ 
ಮಧ್ಯ 
ಮಲಯಾ 
ಮಾರಾಟ 
ಮೆಚ್ಚು 
ಮೆದ್ದನು 
ಮೇಲ್ಕಾಗ 
ಮೊಟ್ಟೆ 
ಮೊಳಕೆ 


ಸಂಪತ್ತು 
ಸಂಭಾಷಣೆ 
ಸರಕು 
ಸಲಹೆ 
ಸಂಗ್ರಹ 
ಸಾಂಕ್ರಾಮಿಕ ರೋಗ. 
ಸೀರು 
ಸಿಂಹಳ 
ಸಿಂಗಪುರ 
ಸುಗಂಧ ತೈಲ 


ರಫ್ತು 


ರಮ್ಮ 
ರವಾನೆ 
ರಾಸಾಯನಿಕ ಗೊಬ್ಬರ 
ರೆಗ್ಯುಲೇಟೆಡ್ ಮಾಸ್ಕೆಟ್ 
ರೈಲುಗಾಡಿ 
ರೈಲ್ವೆ ಸ್ಟೇಷನ್ 


ಸೆಳು (ಹೊರಜಿ) 


ಸೋಂಪು 
ಸೌಭಾಗ್ಯವೃಕ್ಷ 


ಹಂಜಿ 


ಲಕ್ಷಣ 
ಲಕ್ಷದ್ವೀಪ 
ಲಾರಿ 
ವರ್ಗವಾಗಿ 
ವ್ಯತ್ಯಾಸ 
ವಿಚಿತ್ರ 
ವಿಜ್ಞಾನಿ 
ವಿಮರ್ಶಕ 
ವಿದ್ಯುಚ್ಛಕ್ತಿ 


ಹಿಂಜು 
ಹಿಂಗು 
ಹುಲುಸು 
ಹೊಂಬಾಳೆ, 
ಹೊರಜಿ ( ಸೆಳು ) 
ಹ್ಯಾದ ( ತೆಂಗಿನ ಇಲಿ) 


ನಿ 


J 


ಗ್ರಂಥಕರ್ತರ ಕೃತಿಗಳು 
೧ . ಜೇನು (ಬಹುಮಾನಿತ) ಸಚಿತ್ರ ಮಕ್ಕಳ ಪುಸ್ತಕ 
೨ , ಸಾಲ ತೀರಿಸಿದ ನಾಯಿ , 
೩ . ಅರವಿಂದ 
೪ . ಸಿದ್ದಗಂಗಾಶ್ರೀ ( ಸಂ ) (ಸಂಭಾವನಾ ಸಂಪುಟ ಮಹಾಕೃತಿ) 

ಷಟ್‌ಸ್ಥಲವಲ್ಲಭ ( ಸಂ ) ಚಂಪೂಕೃತಿ 
೬ , ಮರು ರಗಳೆಗಳು ( ಸಂ ) ಹರಿಹರ ಮಹಾಕವಿ 

ಮಹಾನುಭಾವಿ ಚನ್ನಮಲ್ಲಿಕಾರ್ಜುನ ( ಸಂಸ್ಮರಣ ಸಂಪುಟ ) 
೮ . ಚನ್ನಮಲ್ಲಿಕಾರ್ಜುನ (ಕಿರಿಯ ಆವೃತ್ತಿ ) 
೯, ರಾಜಶೇಖರ ವಿಲಾಸ ಗದ್ಯಾನುವಾದ (ಕ. ಸಾ . ಪ. ಪ್ರಕಟನೆ) 
೧೦ , ವೃಷಭೇಂದ್ರ ವಿಜಯ , 
೧೧. ಮಹಾಸಂತ ಕನಕದಾಸ ( ಭಾರತ ಸರಕಾರದ ಪ್ರಕಟನೆ) 
೧೨. ಕನಕದಾಸ ( ಹಿಂದಿ) 
೧೩ , ಹೊಸಗನ್ನಡ ಸರಳ ವ್ಯಾಕರಣ ಪಾಠಗಳು 
೧೪. ಬಾಷ್ಪಾಂಜಲಿ ಪಂಚವಿಂಶತಿ 
೧೨ , ಉದ್ದಾನ ಶಿವಯೋಗಿ ( ಜೀವನ ಚರಿತ್ರೆ ) 
೧೬ , : ಸಿದ್ದಗಂಗಾ ಕ್ಷೇತ್ರದ ಇತಿಹಾಸ ಮತ್ತು ಪರಂಪರೆ 
೧೭. ಅಜಗಣ್ಣ ಮುಕ್ತಾಯಕ್ಕ 
೧೮ . ತೋಂಟದ ಸಿದ್ಧಲಿಂಗೇಶ್ವರರು ಮತ್ತು ಸಿದ್ದಗಂಗಾ ಕ್ಷೇತ್ರ 
೧೯ . ಬಸವಣ್ಣನವರ ಭಾವಪರುಷ 
೨೦ . ಬಸವಣ್ಣನವರು ಬೋಧಿಸಿದಬೋಧೆ-ಪ್ರತಿಪಾದಿಸಿದ ಸಿದ್ದಾಂತ 
೨೧ . ಬಸವಣ್ಣನವರ ಕ್ರಾಂತಿ ಕಹಳೆ 
೨೨ . ಸಿದ್ಧರಾಮನ ಅಖಂಡ ಸಾಕ್ಷಾತ್ಕಾರ 
೨೨ . ತೆಂಗು (ಸಚಿತ್ರ ಮಕ್ಕಳ ಪುಸ್ತಕ) 


[ನಿಯತ ಕಾಲಿಕೆ ಸಂಭಾವನಾ ಸಂಪುಟ , ಸಾಹಿತ್ಯ ಚರಿತ್ರೆ , ನೆನಹಿನ ಸಂಪುಟ| 
ಗಳಲ್ಲಿ - ಚರಿತ್ರೆ - ಸಾಹಿತ್ಯ - ಸಂಸ್ಕೃತಿ- ಧಾರ್ಮಿಕ ಇತ್ಯಾದಿ ವಿಚಾರವಾಗಿ ನೂರಾರು 
ಇತರ ಪ್ರೌಢ ಲೇಖನಗಳು .] 


